ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ, ಮಾರ್ಚ್ ೧೨, ೨೦೧೫ ( ಫಾಲ್ಗುಣ ೨೧ , ಶಕ ವರ್ಷ ೧೯೩೬) 
Bengaluru , Thursday, March 12 , 2015 (Phalguna 21 , Shaka Varsha 1936 ) 


ಸಂಚಿಕೆ ೧೧ 
Issue 11 


ಭಾಗ ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 

ನಿಯಮಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 


ಪ್ರವರ್ಗ 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 09 ಎಲ್‌ಜಿಎನ್ 2014 ಬೆಂಗಳೂರು, ದಿನಾಂಕ: 06 - 01 -2015 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964, ಸಬ್ ಸೆಕ್ಷನ್ (1) 94 - ಎ ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಉತ್ತರ ಕನ್ನಡ 
ಜಿಲ್ಲೆಯ ಹಳಿಯಾಳ ವಿಧಾನ ಸಭಾ ಕ್ಷೇತ್ರದ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಈ ಕೆಳಕಂಡಂತೆ ರಚಿಸಲಾಗಿದೆ. 
ಕ್ರಮ 

ಸದಸ್ಯರು 
ಸಂಖ್ಯೆ 

ಶ್ರೀ ಸುಭಾಷ್ ಮಹಬಲೇಶ್ವರ ಕೊರವೆಕರ್‌, ಯಲ್ಲಾಪುರ ನಾಕ, ಅಧ್ಯಕ್ಷರು 

ಹಳಿಯಾಳ ಅಂಚೆ, ಹಳಿಯಾಳ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ 
2 ಶ್ರೀ ಮನೋಹರ ಮಿರಾಶಿ , ತಟವಣಗಿ, ಹಳಿಯಾಳ ತಾಲ್ಲೂಕು ಸದಸ್ಯರು, 

( ಸಾಮಾನ್ಯ) 
3 . ಶ್ರೀಮತಿ ಸರಸ್ವತಿ ಎನ್ ಪವಾಸ್ಕರ್, ಅಖೇತಿ, ಜೋಯಿಡಾ 

ಸದಸ್ಯರು 

(ಮಹಿಳೆ) 
- 4 ಶ್ರೀ ಉ‌ ಜಂಗಲೆ, ಭಗವತಿ , ಹಳಿಯಾಳ 

ಸದಸ್ಯರು, 

( ಪರಿಶಿಷ್ಟ ಜಾತಿ) 
ತಹಶೀಲ್ದಾರ್‌, ಹಳಿಯಾಳ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ 

ಕಾರ್ಯದರ್ಶಿ 


PR- 95 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಉದಯ್ ಆರ್. ನಾಯಕ್ 

ಪೀಠಾಧಿಕಾರಿ , 
ಕಂದಾಯ ಇಲಾಖೆ ( ಭೂ ಮಂ - 2 ) 


S . C - 25 


(೪೧೭) 


೪೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


ಭಾಗ ೪ಎ 


10 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಇ 246 ಸೊಪೆಸೆ 2014 ಬೆಂಗಳೂರು, ದಿನಾಂಕ: 17 - 01 -2015 
ಶ್ರೀ ಎಸ್ ಪರಶಿವಮೂರ್ತಿ, ಐ . ಪಿ.ಎಸ್ , ಎ . ಡಿ. ಜಿ. ಪಿ., (ಕಮ್ಯೂನಿಕೇಷನ್ , ಲಾಜಿಸ್ಟಿಕ್ ಮತ್ತು ಮಾಡ್ರನೈಜೇಷನ್) ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರಿಗೆ ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಅಭಿವೃದ್ಧಿ ನಿಗಮ ನಿಯಮಿತದ ಆಡಳಿತ 
ಮಂಡಳಿಯ ನಿರ್ದೇಶಕರನ್ನಾಗಿ ಶ್ರೀ ಹೆಚ್.ಸಿ. ಕಿಶೋರ್‌ಚಂದ್ರ, ಐ .ಪಿ. ಎಸ್ , ಇವರ ಸ್ಥಾನದಲ್ಲಿ ನಾಮ ನಿರ್ದೇಶನ ಮಾಡಲಾಗಿದೆ. 

ಮೇಲಿನ ನಾಮನಿರ್ದೇಶನವು ನಿಯಮ 152(3) ರ ಹೊಸ ಕಂಪನಿ ಕಾಯ್ದೆ 2013ರನ್ವಯ ನಾಮ ನಿರ್ದೇಶನ ಮಾಡಿದ ನಿರ್ದೇಶಕರು ಕೇಂದ್ರ 
ಸರ್ಕಾರದಿಂದ Director Identification Number ಅನ್ನು ಹೊಂದುವ ಷರತ್ತಿಗೊಳಪಟ್ಟಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ದೇವೇಂದ್ರಪ್ಪ ಕಟ್ಟಿಮನಿ 
PR- 96 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S . C -30 

ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು - ಬಿ) 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಣ 145 ಎಲ್‌ಇಟಿ 2014 ಬೆಂಗಳೂರು, ದಿನಾಂಕ : 20 - 01 - 2015 . 
ಭಾರತೀಯ ಸಂವಿಧಾನದ ಅನುಚ್ಛೇಧ 371( ಜೆ) ಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಹೊರಡಿಸಿರುವ ಕರ್ನಾಟಕ ಸಾರ್ವಜನಿಕ ಉದ್ಯೋಗ 
(ಹೈದ್ರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ 2013ರ ಕಂಡಿಕೆ 3 ಮತ್ತು ಕಂಡಿಕೆ 13 ರನ್ವಯ ಕಾರ್ಮಿಕ ಇಲಾಖೆ ಮತ್ತು 
ಅಧೀನದಲ್ಲಿ ಬರುವ ಮಂಡಳಿಗಳಾದ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ/ಕರ್ನಾಟಕ ಕಾರ್ಮಿಕ ಕಲ್ಯಾಣ 
ಮಂಡಳಿ/ಕರ್ನಾಟಕ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಗೆ ಇಲಾಖೆಯಲ್ಲಿರುವ ಅನ್ಯ ಸೇವೆಯಲ್ಲಿರುವ ಹುದ್ದೆಗಳನ್ನು ಒಳಗೊಂಡಂತೆ 
ಇಲಾಖೆಯಲ್ಲಿ ಸ್ಥಳೀಯ ವೃಂದಗಳನ್ನು ಕಲಬುರಗಿ ವಿಭಾಗ ಮಟ್ಟದಲ್ಲಿ ಸಹಾಯಕ ಕಾರ್ಮಿಕ ಆಯುಕ್ತರ ವೃಂದದ ಗುಂಪು “ಎ ” ( ಕಿರಿಯ ಶ್ರೇಣಿ) 
ಹುದ್ದೆಯನ್ನು ಈ ಕೆಳಗಿನಂತೆ ರಚಿಸಿ ಅಧಿಸೂಚಿಸಲಾಗಿದೆ. 


ಶ್ರೇಣಿ 


11 + 03 


ಮೂಲ 

ಸ್ಥಳೀಯ ವೃಂದದಲ್ಲಿ ಹೈ -ಕ 
ವೇತನ ವೃಂದದ 
ಪದನಾಮ 

ಮುಂಬಡ್ತಿ | ನೇರ ನೇಮಕಾತಿ | ಪ್ರದೇಶದವರಿಗಾಗಿ ಗುರುತಿಸಲಾದ ಶೇ . 
ಉಳಿಕೆ 

8ರಷ್ಟು ಹುದ್ದೆಗಳು 
ಹುದ್ದೆಗಳು 

| ಮುಂಬಡ್ತಿ | ನೇ . ನೇ . 
ಸಹಾಯಕ ಕಾರ್ಮಿಕ 28100 

ಶೇ .50 :50 ಮುಂ . ನೇ . ನೇ 
ಆಯುಕ್ತರು 50100 

07 

07 
ಪತ್ರಾಂಕಿತ ವ್ಯವಸ್ಥಾಪಕರು | 28100 - 01 

ಶೇ .100 ಮುಂಬಡ್ತಿ 
50100 
ಭಾರತ ಸಂವಿಧಾನದ ಅನುಚ್ಛೇದ 371( ಜೆ) ರನ್ವಯ ಹೈದರಬಾದ್ ಕರ್ನಾಟಕ ಪ್ರಾಂತ್ಯಕ್ಕೆ ಸಹಾಯಕ ಕಾರ್ಮಿಕ ಆಯುಕ್ತರ ವೃಂದದಲ್ಲಿ ಒಂದು 
ಹುದ್ದೆಯನ್ನು ಗುರುತಿಸಲಾಗಿದ್ದು, ಈ ಹುದ್ದೆಯನ್ನು ನೇರ ನೇಮಕಾತಿ ಹುದ್ದೆಗೆ ಮೀಸಲಾಡಲಾಗಿದೆ. 
ಮೀಸಲಾತಿ ರೋಷರ್‌ ಬಿಂದುಗಳ ಅಳವಡಿಕೆ ಸ್ಥಳೀಯ ವೃಂದಗಳಿಗೆ ಹಂಚಿಕೆ ಇತ್ಯಾದಿಗಳ ಕುರಿತು ಪ್ರತ್ಯೇಕವಾಗಿ ಕ್ರಮ ಜರುಗಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
PR- 99 

ಪಿ. ನಾಗರತ್ನಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಾರ್ಮಿಕ ಇಲಾಖೆ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 221 ಎಲ್‌ಆರ್‌ಎ 2014 ಬೆಂಗಳೂರು, ದಿನಾಂಕ : 19 - 01 -2015 . 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ ಕಲಂ 48ರ ಉಪ ಕಲಂ (1) ರಿಂದ ( 3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ 
ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಹಾನಗಲ್ಲ 
ತಾಲ್ಲೂಕು ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


೪೧೯ 


ಮೀಸಲಾತಿ 


ಸಾಮಾನ್ಯ 


ಸಾಮಾನ್ಯ 


ಭೂ ನ್ಯಾಯ ಮಂಡಳಿಯ ಹೆಸರು ಸದಸ್ಯರುಗಳ ಹೆಸರು ಮತ್ತು ವಿಳಾಸ 
ಹಾವೇರಿ ಜಿಲ್ಲೆ. 

( 1) ಶ್ರೀ ಫಕೀರಪ್ಪ ಬಸವಣ್ಣೆಪ್ಪ, ಮಡಿವಾಳರ, | 
ಹಾನಗಲ್ಲ ತಾಲ್ಲೂಕು 

ಗಂಗಾನಗರ, ಹಾನಗಲ್ಲ 
2) ಶ್ರೀ ರಂಗನಗೌಡ ಶಿವನಗೌಡ್ರ ಪಾಟೀಲ, ಸಾ : 

ಚಿಕ್ಕೇರಿಹೊಸಳ್ಳಿ, ಹಾನಗಲ್ಲ ತಾಲ್ಲೂಕು. 
3) ಶ್ರೀ ಕೊಟ್ರಪ್ಪ ಸಿದ್ದಪ್ಪ ಕುದರಿಸಿದ್ದನವರ , ಸಾ : 

ಕೊಂಡೋಜಿ, ಹಾನಗಲ್ಲ ತಾಲ್ಲೂಕು 
4) ಶ್ರೀ ಮುನೀರ ಅಹ್ಮದ್ ಲಾಕಖಾನಸಾಬ | 

ಲಾಲಖಾನನವರ, ಸಾ : ತಿಳವಳ್ಳಿ, ಹಾನಗಲ್ಲ 
ತಾಲ್ಲೂಕು. 


ಮೀಸಲಾತಿ 


ಸಾಮಾನ್ಯ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ಎಂ . ದಾಕ್ಷಾಯಣಮ್ಮ 
PR-100 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S . C -15 

ಕಂದಾಯ ಇಲಾಖೆ ( ಭೂ - ಸುಧಾರಣೆ) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 244 ಎಲ್ ಆರ್‌ಎ 2014 ಬೆಂಗಳೂರು, ದಿನಾಂಕ: 19 - 01 - 2015 . 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ ಕಲಂ 48ರ ಉಪ ಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ 
ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಸಿರುಗುಪ್ಪ 
ತಾಲ್ಲೂಕು ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 
ಭೂ ನ್ಯಾಯ ಮಂಡಳಿಯ ಹೆಸರು | ಸದಸ್ಯರುಗಳ ಹೆಸರು ಮತ್ತು ವಿಳಾಸ 

ಮೀಸಲಾತಿ 
ಬಳ್ಳಾರಿ ಜಿಲ್ಲೆ ( 1) ಶ್ರೀ ರೇಣುಕಮ್ಮ ಗಂಡ ಈರಣ್ಣ , ರಾರಾವಿ 

ಮೀಸಲಾತಿ 
ಸಿರುಗುಪ್ಪ ತಾಲ್ಲೂಕು 

ಅಂಚೆ, ಸಿರುಗುಪ್ಪ ತಾಲ್ಲೂಕು. 
2) ಶ್ರೀ ಕೆ.ಶ್ರೀನಿವಾಸರಾವ್ ತಂದೆ ವೆಂಕಟರಾವ್ , ಸಾಮಾನ್ಯ 

ಲಕ್ಷ್ಮೀನಗರ ಕ್ಯಾಂಪ್, ಮುದ್ದಟನೂರು 

ಅಂಚೆ, ಸಿರುಗುಪ್ಪ ತಾಲ್ಲೂಕು 
3) ಶ್ರೀ ಸೈಯದ್ ಮೊಹಿಯುದ್ದೀನ್ ಖಾದ್ರಿ | ಸಾಮಾನ್ಯ 

ಬಿನ್. ಸೈಯದ್ ಅಬ್ದುಲ್ ರಜಾಕ್ ಖದ್ರಿ, 

ತೆಕ್ಕಲಕೋಟೆ ಅಂಚೆ, ಸಿರುಗುಪ್ಪ ತಾಲ್ಲೂಕು. 
4) ಶ್ರೀ ವೆಂಕಟೇಶ ಬಿನ್. ತಿಮ್ಮಪ್ಪ, ಕೆ.ಹೆಚ್. ಬಿ. ಸಾಮಾನ್ಯ 
ಕಾಲೋನಿ, 13ನೇ ವಾರ್ಡ್, ಸಿರುಗುಪ್ಪ, 
ಸಿರುಗುಪ್ಪ ತಾಲ್ಲೂಕು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ಎಂ . ದಾಕ್ಷಾಯಣಮ್ಮ 
PR-101 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S . C -15 

ಕಂದಾಯ ಇಲಾಖೆ ( ಭೂ - ಸುಧಾರಣೆ) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 37 ಎಲ್‌ಆರ್‌ಎ 2014 ಬೆಂಗಳೂರು, ದಿನಾಂಕ: 19 - 01 - 2015. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ ಕಲಂ 48ರ ಉಪ ಕಲಂ (1) ರಿಂದ ( 3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ 


೪೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 

ಭಾಗ ೪ಎ 
ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ 
ಅರಸೀಕೆರೆ ತಾಲ್ಲೂಕು ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 

ಭೂ ನ್ಯಾಯ ಮಂಡಳಿಯ ಹೆಸರು ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
ಹಾಸನ ಜಿಲ್ಲೆ. 

ಮೀಸಲಾತಿ 
1) ಶ್ರೀ ಜಿ. ಹೆಚ್. ಚಂದ್ರಪ್ಪ ಬಿನ್ ಹನುಮಂತಪ್ಪ 
ಅರಸೀಕೆರೆ ತಾಲ್ಲೂಕು. 

ಮಾಡಳು ಗ್ರಾಮ ಮತ್ತು ಅಂಚೆ, ಕಣಕಟ್ಟೆ 
ಹೋಬಳಿ, ಅರಸೀಕೆರೆ ತಾಲ್ಲೂಕು. 
2) ಶ್ರೀ ಜಿ.ಎಸ್. ಸಿದ್ದವೀರಪ್ಪ ಬಿನ್ ಸಿದ್ದಬಸಪ್ಪ 

ಸಾಮಾನ್ಯ 
ಗೀಜಿಹಳ್ಳಿ, ಮೂರಂಡಿ ಅಂಚೆ, ಕಸಬಾ 

ಹೋಬಳಿ , ಅರಸೀಕೆರೆ ತಾಲ್ಲೂಕು. 
3) ಶ್ರೀ ವೀರಭದ್ರಪ್ಪ ಉ : ಪ್ರಕಾಶ್ ಬಿನ್ 

ಸಾಮಾನ್ಯ 
ಶೇಖರಪ್ಪ, ಗಂಡಸಿ ಅಂಚೆ, ಗಂಡಸಿ 
ಹೋಬಳಿ, ಅರಸೀಕೆರೆ ತಾಲ್ಲೂಕು. 


ಸಾಮಾನ್ಯ 


4) ಶ್ರೀ ಎಸ್. ಸಿ. ಅರವಿಂದ ಬಿನ್ ಚಂದ್ರಶೇಖರ 

ಹೊಳಲುಕೆರೆ ಮತ್ತು ಅಂಚೆ, ಕಣಕಟ್ಟೆ 
ಹೋಬಳಿ, ಅರಸೀಕೆರೆ ತಾಲ್ಲೂಕು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


PR -102 

ಬಿ. ಎಂ . ದಾಕ್ಷಾಯಣಮ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S . C-15 

ಕಂದಾಯ ಇಲಾಖೆ ( ಭೂ - ಸುಧಾರಣೆ) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 290 ಎಲ್‌ಆರ್‌ಎ 2014 ಬೆಂಗಳೂರು, ದಿನಾಂಕ : 21 - 01 - 2015. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ ಕಲಂ 48ರ ಉಪ ಕಲಂ (1) ರಿಂದ ( 3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಕಂಇ 302 ಎಲ್ ಆರ್‌ಎ 2013 , ದಿನಾಂಕ: 24 - 02 - 2014 ರಂದು ಮಾಡಿದ್ದ ಎಲ್ಲಾ ಅಧಿಕಾರೇತರ 
ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಮಾಲೂರು ತಾಲ್ಲೂಕು ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 

ಭೂ ನ್ಯಾಯ ಮಂಡಳಿಯ ಹೆಸರು | ಸದಸ್ಯರುಗಳ ಹೆಸರು ಮತ್ತು ವಿಳಾಸ || ಮೀಸಲಾತಿ 
ಕೋಲಾರ ಜಿಲ್ಲೆ. 1) ಶ್ರೀ ಟಿ. ಬಿ. ಕೃಷ್ಣಪ್ಪ ಬಿನ್ ಭೈರಪ್ಪ 

ಸಾಮಾನ್ಯ 
ಮಾಲೂರು ತಾಲ್ಲೂಕು. 

ತಿಮ್ಮನಾಯಕನಳ್ಳಿ , ಅರಳೇರಿ ಅಂಚೆ, 

ಮಾಲೂರು ತಾಲ್ಲೂಕು. 
2) ಶ್ರೀ ಟಿ. ಎಂ . ಅಶೋಕ್‌ಕುಮಾರ್ ಬಿನ್ ಸಾಮಾನ್ಯ 

ಮುನಿಶಾಮಿ ಶೆಟ್ಟಿ, ತೊರ್ಲಕ್ಕಿ ( ಅಂಚೆ) 
- ಟೇಕಲ್ ಹೋಬಳಿ , ಮಾಲೂರು ತಾಲ್ಲೂಕು. 
3) ಶ್ರೀ ಪುರುಷೋತ್ತಮ ಬಿನ್ ಚಂದ್ರಪ್ಪ 

ಸಾಮಾನ್ಯ 
ಲಕ್ಕೂರು ಅಂಚೆ, ಮಾಲೂರು ತಾಲ್ಲೂಕು. 
4) ಶ್ರೀ ಎಂ . ವೆಂಕಟೇಶ್ ಬಿನ್ ಸಿ. ಟಿ. 

ಸಾಮಾನ್ಯ 
ಮುನಿಯಪ್ಪ ಚೊಕ್ಕಂಡಹಳ್ಳಿ ಮಡಿವಾಳ 
ಅಂಚೆ, ಮಾಲೂರು ತಾಲ್ಲೂಕು. 


PR-103 
S . C -15 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ಎಂ . ದಾಕ್ಷಾಯಣಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಸುಧಾರಣೆ) 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 


೪೨೧ 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಣ 466 ಎಲ್‌ಎಸ್‌ಐ 2014 ಬೆಂಗಳೂರು, ದಿನಾಂಕ: 21 - 01 - 2015 . 
ಕಾರ್ಮಿಕ ರಾಜ್ಯ ವಿಮಾ ಕಾಯ್ದೆ 1948ರ (ಕೇಂದ್ರ ಕಾಯ್ದೆ 1948ರ ಕಾಯ್ದೆ 34) ಕಲಂ 87ರ ಜೊತೆ ಓದಲಾದ ಕಲಂ 91 Aರ ಪ್ರಕಾರ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ವೆಂಕಟೇಶ ಎಜುಕೇಷನ್ ಸೊಸೈಟಿ ಬೆಂಗಳೂರು ಸಂಸ್ಥೆಗೆ ಕಾರ್ಮಿಕರ ರಾಜ್ಯ ವಿಮಾ ಕಾಯ್ದೆ ವ್ಯಾಪ್ತಿಯಿಂದ 
ದಿನಾಂಕ: 01 - 01- 2015 ರಿಂದ 31 - 12 - 2015ರ ಒಂದು ವರ್ಷದ ಅವಧಿಗೆ ಮಾತ್ರ ಸರ್ಕಾರವು ವಿನಾಯ್ತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ವಿ . ನಾಗೇಶ ರಾವ್ 

ಪೀಠಾಧಿಕಾರಿ, 
ಕಾರ್ಮಿಕ ಇಲಾಖೆ ( ಕಾರಾವಿ ಯೋ ವೈ . ಸೇವೆಗಳು ) 


LABOUR SECRETARIAT 
No . LD 466 LSI 2014 Banglore, dated : 21 - 01 - 2015. 

NOTIFICATION 
In exercise of the powers conferred under Section 87 read with Section 91- A of the Employees State Insurance Act 1948 
(Central Act 34 of 1948 ) the Government is hereby exempts under ESI Act to the Venkatesh Education Society , Bengaluru for a 
period of one year .e., from 01 - 01 -2015 to 31- 12 -2015 . 

By Order and in the name of the Governor ofKarnataka 
PR- 104 

V . NAGESHA RAO 
S . C - 50 

Desk Officer-5 , 
Labour Department. (ESIS (M ) Services) 


ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಅಪಜೀ 101 ಎಫ್ ಎಎಫ್ 2014 ಬೆಂಗಳೂರು, ದಿನಾಂಕ: 10 - 11 - 2014, 
ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ ( 4) ರಡಿ ಹೊರಡಿಸಲಾಗಿದ್ದ ಅಧಿಸೂಚನೆ ಸಂಖ್ಯೆ: ಎಹೆಚ್ ಎಫ್ಎಫ್ 63 ಎಫ್ಎಎಫ್ 91, 
ದಿನಾಂಕ : 18 - 06 - 1991 ರಲ್ಲಿ ರಾಯಚೂರು ಜಿಲ್ಲೆ , ದೇವದುರ್ಗ ತಾಲ್ಲೂಕು, ಅರಕೇರ ಹೋಬಳಿ, ಆಲೋಡ್ ಗ್ರಾಮದ ಸ. ನಂ . 85 ರಲ್ಲಿ 50 - 00 ಹೆಕ್ಟೇರ್ 
ಪ್ರದೇಶವನ್ನು “ಮೀಸಲು ಅರಣ್ಯವನ್ನಾಗಿ ಏರ್ಪಡಿಸಲು ಉದ್ದೇಶಿಸಲಾಗಿತ್ತು . ಸದರಿ ಅಧಿಸೂಚನೆಯು ದಿನಾಂಕ: 30 - 04 - 1992ರಲ್ಲಿ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಿಸಲಾಗಿತ್ತು. 

ಅರಣ್ಯ ವ್ಯವಸ್ಥಾಪನಾಧಿಕಾರಿ ಬಳ್ಳಾರಿ ಮತ್ತು ಜಿಲ್ಲಾಧಿಕಾರಿ , ಬಳ್ಳಾರಿ ಇವರುಗಳ ಶಿಫಾರಸ್ಸಿನ್ವಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
( ಅರಣ್ಯಪಡೆ ಮುಖ್ಯಸ್ಥರು) ರವರ ದಿನಾಂಕ: 21 - 03 - 2014 ರಲ್ಲಿ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುವ ಹಿನ್ನೆಲೆಯಲ್ಲಿ ಕೆಳಸೂಚಿಸಿರುವ ಅನುಸೂಚಿಯಲ್ಲಿ 
ನಮೂದಿಸಿರುವಂತೆ ಒಟ್ಟು 50 -00 ಹೆಕ್ಟೇರ್ ಪ್ರದೇಶವನ್ನು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ (17) ರಡಿ “ಮೀಸಲು ಅರಣ್ಯ ” ಎಂದು ಸರ್ಕಾರ 
ಘೋಷಿಸಿರುತ್ತದೆ. 

ಅನುಸೂಚಿ 
ಜಿಲ್ಲೆ/ ತಾಲ್ಲೂಕು/ಹೋಬಳಿ ಗ್ರಾಮ ಸರ್ವೆ ನಂ . ವಿಸ್ತೀರ್ಣ 

( ಹೆಕ್ಟೇರ್‌ಗಳಲ್ಲಿ) 
ರಾಯಚೂರು, ದೇವದುರ್ಗ | ಆಲೋಡ್ 
ತಾಲ್ಲೂಕು, ಅರಕೇರ 

50 - 00 
ಹೋಬಳಿ 


೫) 


|- 


ಸೀಮಾ ವಿವರಣೆ 


ಉತ್ತರ :- ಸೀಮಾರೇಖೆಯು ಆಲೋಡ್ ಗ್ರಾಮದ ಸರ್ವೆನಂಬರ್ 85 ರ ಸದರಿ ಆಲೋಡ್ ಕ್ಷೇತ್ರದ ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ 
ಆಲೋಡ್ ಸರ್ವೆನಂಬರ್‌ 212 , 147 , 148 , ಮತ್ತು 85 ರ ಗಡಿಗಳು ಸೇರುವ ಸ್ಥಳದಲ್ಲಿ 1 ನೇ ಕಲ್ಲಿನಿಂದ 138 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ 
ಸರ್ವೆ ನಂಬರ್ 147, 148, 149, 190 , 195 , 80 , 79 , 78, 77, 76 , 75 , 74, 73, ಮತ್ತು 70 ಗಳನ್ನು ಹೊರತುಪಡಿಸಿ ಇವುಗಳ ದಕ್ಷಿಣದ ಗಡಿಗುಂಟ 
ಪೂರ್ವಾಭಿಮುಖವಾಗಿ ಚಲಿಸುತ್ತಾ ಕ್ಷೇತ್ರದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ 20ನೇ ಕಲ್ಲನ್ನು ಸೇರುತ್ತದೆ. ಉತ್ತರದಲ್ಲಿ ಸೀಮರೇಖೆಯು ಈ ಕೆಳಗಿನಂತೆ 
ಚಲಿಸಿರುತ್ತದೆ :- ಸ್ಥಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಬೇರಿಂಗ್ ( ಡಿಗ್ರಿಗಳಲ್ಲಿ) ದೂರ ( ಸರಪಳಿಗಳಲ್ಲಿ) [ಒಂದು ಗುಂಟರ್ ಟೈನ್= 100 ಲಿಂಕ್ಸ್ = 66 
ಅಡಿಗಳು] 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


ಭಾಗ ೪ಎ 


ಕಲ್ಲಿನಿಂದ 


ಕಲ್ಲಿಗೆ 


ಕೋನ 
( ಡಿಗ್ರಿಗಳಲ್ಲಿ ) 


ಅಂತರ 
( ಸರಪಳಿಗಳಲ್ಲಿ) 

5 . 25 


- 


2 


138 


99 


9 ) 


7 .00 
5 . 25 
7. 25 


104 . 30 


352 


4 . 75 


339 . 30 


5 .50 


125 


9 . 00 


98 


7. 75 


130 | 


7.75 


139 


7 .00 


128 


5 . 90 


167 .30 


3. 25 


138 


5 . 35 


117 .30 


5 .75 


95 . 


6 .00 


89 


31 


22 


121.30 

4.10 | 
- 17 18 

3 .90 
_ 18 | 19 18.30 

3 . 60 
19 20 

7 .50 
ಪೂರ್ವ:- ಸೀಮಾರೇಖೆಯು ಸದರಿ ಆಲೋಡ್ ಕ್ಷೇತ್ರದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ ಸರ್ವೆನಂಬರ್ 74 , 36 ಮತ್ತು 85 ರ ಗಡಿಗಳು 
ಸೇರುವ ಕುಂಟದ( ಕೆರೆ) ಮೂಲೆಯ 20ನೇ ಕಲ್ಲಿನಿಂದ 145 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಸರ್ವೆನಂಬರ್ 36 , 66 , 69 /2 , 69 68, 62 , 61, 
60, 59, 58 ಮತ್ತು 57 ಗಳನ್ನು ಹೊರತು ಪಡಿಸಿ ಇವುಗಳ ಪಶ್ಚಿಮದ ಗಡಿಗುಂಟ ದಕ್ಷಿಣಾಭಿಮುಖವಾಗಿ ಚಲಿಸುತ್ತಾ ಕ್ಷೇತ್ರದ ಆಗ್ನೆಯ ದಿಕ್ಕಿನ 
ಮೂಲೆಯಲ್ಲಿ ಶಾವಂತಗಲ್ ಗಡಿಯ ಮೇಲೆ 36ನೇ ಕಲ್ಲನ್ನು ಸೇರುತ್ತದೆ. ಪೂರ್ವದಲ್ಲಿ ಸೀಮರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ:- ಸ್ಥಾನ 
ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಬೇರಿಂಗ್ ( ಡಿಗ್ರಿಗಳಲ್ಲಿ ) ದೂರ ( ಸರಪಳಿಗಳಲ್ಲಿ) (ಒಂದು ಗುಂಟರ್ ಟೈನ್ = 100 ಲಿಂಕ್ಸ್ = 66 ಅಡಿಗಳು ) 

ಕೋನ ಅಂತರ 
ಕಲ್ಲಿನಿಂದ ಕಲ್ಲಿಗೆ | 

( ಡಿಗ್ರಿಗಳಲ್ಲಿ) | ( ಸರಪಳಿಗಳಲ್ಲಿ) 
20 | 21 

145 

4 . 75 
21 | 

123 . 30 

4 .60 
22 23 

261.30 
23 24 

216 

8. 25 
24 | 25 252 .30 

5 . 25 
25 26 

205 

4 . 25 
26 27 

197 

6 . 00 
27 28 

192 . 30 

5 .50 
28 29 | 104 

4 .50 
29 | 30 | 208 

5 .50 
| 31 180 . 30 

6 .50 
| 32 

189 

5 .20 
| 33 174. 30 

8 .50 
206. 30 

5 . 00 
184 . 30 

5 .20 
35 | 36 | 202 | 7 .50 


5 . 75 


| 


34 


| 


35 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


೪೨೩ 


ದಕ್ಷಿಣ :- ಸೀಮಾರೇಖೆಯು ಆಲೋಡ್ ಗ್ರಾಮದ ಸರ್ವೆನಂಬರ್ 85 , ರ ಸದರಿ ಆಲೋಡ್ ಕ್ಷೇತ್ರದ ಆಗ್ನೆಯ ದಿಕ್ಕಿನ ಮೂಲೆಯಲ್ಲಿ 
ಶಾವಂತಗಲ್ ಗಡಿಯ ಹತ್ತಿರ ನಾಳ ಪಕ್ಕದಲ್ಲಿ 36ನೇ ಕಲ್ಲಿನಿಂದ 300 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಶಾವಂತಗಲ್ ಗಡಿಯಮೇಲೆ ನಾಳಾದ 
ಪಕ್ಕದಲ್ಲಿಯೇ ಪಶ್ಚಿಮಾಭಿಮುಖವಾಗಿ ಚಲಿಸುತ್ತಾ ಕ್ಷೇತ್ರದ ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ ಶಾವಂತಗಲ್ ನಿಂದ ಆಲ್ಮೀಡ್ ಗೆ ಹೋಗುವ ಕಾಲು ದಾರಿಯ 
ಬದಿಯಲ್ಲಿ 39ನೇ ಕಲ್ಲನ್ನು ಸೇರುತ್ತದೆ. ದಕ್ಷಿಣದಲ್ಲಿ ಸೀಮರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ:- ಸ್ಟಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಬೇರಿಂಗ್ 
( ಡಿಗ್ರಿಗಳಲ್ಲಿ) ದೂರ ( ಸರಪಳಿಗಳಲ್ಲಿ) ( ಒಂದು ಗುಂಟರ್ ಟೈನ್ =100 ಲಿಂಕ್ಸ್ = 66 ಅಡಿಗಳು ) 

ಕೋನ 

ಅಂತರ 
ಕಲ್ಲಿನಿಂದ ಕಲ್ಲಿಗೆ 

( ಡಿಗ್ರಿಗಳಲ್ಲಿ) ( ಸರಪಳಿಗಳಲ್ಲಿ) 
36 | 37 | 300 

5 . 00 


31 


38 


316 .30 


13 .00 


38 


39 288 

5 .50 
ಪಶ್ಚಿಮ :- ಸೀಮಾರೇಖೆಯು ಸದರಿ ಆಲೋಡ್ಕ್ಷೇತ್ರದ ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ ಶಾವಂತಗಲ್ ಗಡಿಯಮೇಲೆ ಆಲೋಡ್ ಗೆ ಹೋಗುವ 
ಕಾಲು ದಾರಿಯ ಬದಿಯಲ್ಲಿ 39ನೇ ಕಲ್ಲಿನಿಂದ 16 .30 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಸರ್ವೆ ನಂಬರ್‌ 85, 86 , 87 , 88 , 93 , 94, 1, 2, 3 , 95, 
96, 97 /2 , 97 /1, 67 , 67/2 , 2007 , 200 /2 ಮತ್ತು 112 ಗಳನ್ನು ಹೊರತುಪಡಿಸಿ ಇವುಗಳ ಪೂರ್ವದ ಗಡಿಗುಂಟ , ಉತ್ತರಾಭಿಮುಖವಾಗಿ ಚಲಿಸುತ್ತಾ 
60ನೇ ಕಲ್ಲನ್ನು ದಾಟಿ ಕ್ಷೇತ್ರದ ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ ಸರ್ವೆನಂಬರ್ 112 , 147, 148 ಮತ್ತು 85ರ ಗಡಿಗಳು ಸೇರುವ ಸ್ಥಳದಲ್ಲಿ 1ನೇ ಕಲ್ಲನ್ನು 
ಸೇರುತ್ತದೆ. ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ: - ಸ್ಟಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಬೇರಿಂಗ್ ( ಡಿಗ್ರಿಗಳಲ್ಲಿ ) ದೂರ 
( ಸರಪಳಿಗಳಲ್ಲಿ) ( ಒಂದು ಗುಂಟರ್ ಟೈನ್ =100 ಲಿಂಕ್ಸ್ = 66 ಅಡಿಗಳು) | 


ಕಲ್ಲಿನಿಂದ 


ಕಲ್ಲಿಗೆ 


ಕೋನ 
( ಡಿಗ್ರಿಗಳಲ್ಲಿ) 


ಅಂತರ 
( ಸರಪಳಿಗಳಲ್ಲಿ ) 


16.30 


8 .75 


30 


6 .50 


4 . 75 


5 .74 


4 .00 


25 


5 .50 


347.30 


7.10 | 


321 


6 .50 


332 


7 . 25 


335 


7 . 25 


353 


4 . 00 


313 .30 


4 . 75 


303 


4 .90 


-a3---------- 


288 


6 . 00 


283 


5. 75 


280 .30 


4 . 00 


389 


4 . 75 


255 .30 


5 . 75 


272 .30 


7. 75 


262 .30 


5 .50 


352. 30 


4 . 00 


60 


| 


1 


| 


6. 75 


೪೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


ಭಾಗ ೪ 


ಹಕ್ಕು ಮತ್ತು ಸವಲತ್ತುಗಳು: 
1) ಜಾನುವಾರುಗಳಿಗೆ ಬರಗಾಲವಿದ್ದಾಗ ಅಂತಹ ಸಂದರ್ಭದಲ್ಲಿ ಉಚಿತ ಮೇವು ಒದಗಿಸುವುದು 
2) ರೈತರು ತಮ್ಮ ವಾಸ್ತವಿಕ ಉಪಯೋಗಕ್ಕಾಗಿ ಎಂ .ಎಫ್.ಪಿ.ಗುತ್ತಿಗೆದಾರರ ಕಡೆಯಿಂದ ಹಸಿರು ಗೊಬ್ಬರಕ್ಕಾಗಿ ಸೊಪ್ಪನ್ನು ಪಡೆಯುವುದು. 
3) ಗ್ರಾಮಸ್ಥರು ವಾಸ್ತವಿಕ ಉಪಯೋಗಕ್ಕಾಗಿ ಅರಣ್ಯದಲ್ಲಿದ್ದ ಪ್ರತಾಪಿ ಕಟ್ಟಿಗೆ (ರಿಜರ್ವ ಮುಳ್ಳಿನ ಗಿಡಗಳು ) ಉಚಿತವಾಗಿ ಪಡೆಯುವುದು. 
4) ರೈತರು ತಮ್ಮ ವಾಸ್ತವಿಕ ಉಪಯೋಗಕ್ಕಾಗಿ ಹುಲ್ಲನ್ನುದನಕರುಗಳಿಗೆ ಮಾತ್ರ ಮೇಯಲು ಉಚಿತವಾಗಿ ಅನುಮತಿ ನೀಡುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎಸ್ . ಪಿ. ಪಾಟೀಲ 
PR -106 

ಸರ್ಕಾರದ ಅಧೀನ ಕಾರ್ಯದರ್ಶಿ 
S . C-75 

ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅಪಜೀ 111 ಎಫ್ ಎಎಫ್ 2014 ಬೆಂಗಳೂರು, ದಿನಾಂಕ: 31 - 10 -2014 . 
ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ (4) ರಡಿ ಹೊರಡಿಸಲಾಗಿದ್ದ ಅಧಿಸೂಚನೆ ಸಂಖ್ಯೆ : ಎಹೆಚ್ಎಫ್ಎಫ್ 227 ಎಫ್ ಎಎಫ್ 91, 
ದಿನಾಂಕ: 10 - 08 - 1994 ರಲ್ಲಿ ರಾಯಚೂರು ಜಿಲ್ಲೆ , ರಾಯಚೂರು ತಾಲ್ಲೂಕು, ಚಂದ್ರಬಂಡ ಹೋಬಳಿ, ಸಿಂಗನೋಡಿ ಗ್ರಾಮದ ಸ. ನಂ .2894 ರಲ್ಲಿನ 
34 - 41 ಹೆಕ್ಟೇರ್ ಪ್ರದೇಶವನ್ನು “ ಮೀಸಲು ಅರಣ್ಯ ”ವನ್ನಾಗಿ ಏರ್ಪಡಿಸಲು ಉದ್ದೇಶಿಸಲಾಗಿತ್ತು. ಸದರಿ ಅಧಿಸೂಚನೆಯು ದಿನಾಂಕ:26 - 09 -1996ರಲ್ಲಿ 
ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗಿತ್ತು. 

ಅರಣ್ಯ ವ್ಯವಸ್ಥಾಪನಾಧಿಕಾರಿ , ಬಳ್ಳಾರಿ ಮತ್ತು ಜಿಲ್ಲಾಧಿಕಾರಿ , ಬಳ್ಳಾರಿ ಇವರುಗಳ ಶಿಫಾರಸ್ಸಿನ್ವಯ ಪ್ರಧಾನ ಮುಖ್ಯ ಅರಣ್ಯ 
ಸಂರಕ್ಷಣಾಧಿಕಾರಿ ( ಅರಣ್ಯಪಡೆ ಮುಖ್ಯಸ್ಥರು) ರವರ ದಿನಾಂಕ: 11 -04 -2014 ರಲ್ಲಿ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುವ ಹಿನ್ನೆಲೆಯಲ್ಲಿ ಕೆಳಸೂಚಿಸಿರುವ 
ಅನುಸೂಚಿಯಲ್ಲಿ ನಮೂದಿಸಿರುವಂತೆ ಒಟ್ಟು 84 - 97 ಹೆಕ್ಟೇರ್ ಪ್ರದೇಶವನ್ನು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ ( 17) ರಡಿ “ಮೀಸಲು ಅರಣ್ಯ ” 
ಎಂದು ಸರ್ಕಾರ ಘೋಷಿಸಿರುತ್ತದೆ. 

ಅನುಸೂಚಿ 


ಕ್ರ. ಸಂ . 


ಕಲ್ಲಿಗೆ 


ಜಿಲ್ಲೆ / ತಾಲ್ಲೂಕು/ಹೋಬಳಿ 

ವಿಸ್ತೀರ್ಣ 
ಸರ್ವೆ ನಂ . 
ಗ್ರಾಮ 

( ಹೆಕ್ಟರ್‌ಗಳಲ್ಲಿ) 
ರಾಯಚೂರು, 

ಸಿಂಗನೋಡಿ 

289 

34 - 31 
ರಾಯಚೂರು ತಾಲ್ಲೂಕು, 
ಚಂದ್ರಬಂಡ ಹೋಬಳಿ 

ಸೀಮಾ ವಿವರಣೆ 
ಉತ್ತರ :- ಸೀಮಾರೇಖೆಯು ಸದರಿ ಸಿಂಗನೋಡಿ ಗ್ರಾಮದ 1ನೇ ಬ್ಲಾಕಿನ ಸರ್ವೆನಂಬರ್ 289 /1, ರ ಸದರಿ 01 ನೇ ಕಲ್ಲಿನಿಂದ 87 ಡಿಗ್ರಿ 
ಕೋನದೊಂದಿಗೆ ಸೀಮಾರೇಖೆಯು ಪೂರ್ವಾಭಿಮುಖವಾಗಿ ಚಲಿಸುತ್ತಾ 89 ಸರಪಳಿ ಅಂತರದಲ್ಲಿ 14 ನೇ ಕಲ್ಲನ್ನು ಸೇರುತ್ತದೆ. ಸದರಿ ಸೀಮಾರೇಖೆಯು 
ಈ ಕೆಳಗಿನಂತೆ ಉತ್ತರ ಪೂರ್ವದಿಕ್ಕಿನಲ್ಲಿ ಚಲಿಸಿರುವುದು:- ಸ್ಥಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಬೇರಿಂಗ್ ( ಡಿಗ್ರಿಗಳಲ್ಲಿ) ದೂರ (ಸರಪಳಿಗಳಲ್ಲಿ) (ಒಂದು 
ಗುಂಟರ್ ಟೈನ್ = 100 ಲಿಂಕ್ = 66 ಅಡಿಗಳು) . 

ಕೋನ 

ಅಂತರ 
ಕಲ್ಲಿನಿಂದ 

( ಡಿಗ್ರಿಗಳಲ್ಲಿ) ( ಸರಪಳಿಗಳಲ್ಲಿ) 
_ 87 

6 .00 
106 

5 . 00 
106 

5 .00 
5 106 

4 .00 
_ 5 | 6 . 

90 

4 . 00 
185 

5. 00 
122 

3 . 00 
9 133 

4 . 00 
| 10 

2 .00 
20 

5 .00 

4 .00 
12 | 13 

7. 00 
_ 13 | 14 | 90 

5 .00 


| 


| 


90 


|2| 


11 


| 


12 


10 


82 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮಾರ್ಚ್ ೧೨, ೨೦೧೫ 


೪೨೫ 


ಪೂರ್ವ:- ಸಿಂಗನೋಡಿ ಗ್ರಾಮದ 2ನೇ ಬ್ಲಾಕಿನಲ್ಲಿ ಸರ್ವೆನಂಬರ್ 2894 ರ 14 ನೇ ಕಲ್ಲಿನಿಂದ 175 ಡಿಗ್ರಿ ಕೋನದೊಂದಿಗೆ ಸೀಮಾರೇಖೆಯು 
ದಕ್ಷಿಣಾಭಿಮುಖವಾಗಿ ಚಲಿಸುತ್ತಾ 69 ಸರಪಳಿ ಅಂತರದಲ್ಲಿ 27ನೇ ಕಲ್ಲನ್ನು ಸೇರುತ್ತದೆ 2ನೇ ಬ್ಲಾಕನ್ನು ಪೂರೈಸಿ ಕಿರಿದಾದ ಪ್ರದೇಶದಲ್ಲಿ ಪೂರ್ವದ 
ದಕ್ಷಿಣಾಭಿಮುಖವಾಗಿ ಈ ಕೆಳಗಿನಂತೆ ಚಲಿಸುವುದು:- ಸ್ಥಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಬೇರಿಂಗ್ (ಡಿಗ್ರಿಗಳಲ್ಲಿ) ದೂರ ( ಸರಪಳಿಗಳಲ್ಲಿ) (ಒಂದು 
ಗುಂಟರ್ ಟೈನ್ =100 ಲಿಂಕ್ಸ್ = 66 ಅಡಿಗಳು) 


ಕಲ್ಲಿನಿಂದ 


ಕೋನ 
( ಡಿಗ್ರಿಗಳಲ್ಲಿ) 


ಅಂತರ 
| ( ಸರಪಳಿಗಳಲ್ಲಿ) 


14 


175 


5 .00 


15 


175 


5 . 00 


16 


| 


278 


6 . 00 


17 


278 


5 . 00 


18 


| 


278 


4 .00 


19 


| 


192 


5 . 00 


20 


| 


192 


4 .00 


21 


180 


6 . 00 


22 


| 


23 


| 


95 . 


5. 00 


95 


3. 00 


8 .00 


- 24 
- 25 


| 
| 


25 
26 


| 
| 


83 
50 


3.00 


26 


27 


159 


5 . 00 


ದಕ್ಷಿಣ: - ಸದರಿ ಸೀಮಾರೇಖೆಯು ಸಿಂಗನೋಡಿ ಗ್ರಾಮದ ಸರ್ವೆನಂಬರ್‌ 281/ , 1ನೇ ಬ್ಲಾಕಿನಲ್ಲಿ 27ನೇ ಕಲ್ಲಿನಿಂದ ಸೀಮಾರೇಖೆಯು 270 
ಡಿಗ್ರಿಕೋನದೊಂದಿಗೆ ಪಶ್ಚಿಮಾಭಿಮುಖವಾಗಿ ಚಲಿಸುತ್ತಾ 114 ಸರಪಳಿ ಅಂತರದಲ್ಲಿ 54ನೇ ಕಲ್ಲನ್ನು ಸೇರುತ್ತದೆ. ಸೀಮಾರೇಖೆಯು ಕಿರಿದಾದ ಪ್ರದೇಶದಲ್ಲಿ 
ದಕ್ಷಿಣದ- ಪಶ್ಚಿಮದ ದಿಸೆಯಲ್ಲಿ ಈ ಕೆಳಗಿನಂತೆ ಚಲಿಸುವುದು:- ಸ್ಟಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಬೇರಿಂಗ್ ( ಡಿಗ್ರಿಗಳಲ್ಲಿ) ದೂರ ( ಸರಪಳಿಗಳಲ್ಲಿ) 
(ಒಂದು ಗುಂಟರ್ ಟೈನ್ = 100 ಲಿಂಕ್ಸ್ = 66 ಅಡಿಗಳು) 


ಕಲ್ಲಿನಿಂದ 


ಕೋನ ಅಂತರ 
( ಡಿಗ್ರಿಗಳಲ್ಲಿ) | ( ಸರಪಳಿಗಳಲ್ಲಿ) 


27 


270 


4 . 00 


28 . 


203 


6 . 00 


29 


265 


5 . 00 


30 


31 


22 


5 . 00 


31 


| 


352 


3 .00 


32 


270 


4. 00 


33 


245 


5. 00 


245 


6. 00 


34 
35 
36 


322 


3. 00 


37 


| 


250 | 


6 . 00 


១ . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


ಭಾಗ ೪ಎ 


ಕಲ್ಲಿನಿಂದ 


ಕೋನ 
( ಡಿಗ್ರಿಗಳಲ್ಲಿ) 


ಅಂತರ 
(ಸರಪಳಿಗಳಲ್ಲಿ) 


| 


335 


5 . 00 


37 
38 


335 


5 . 00 


260 


5 . 00 | 


260 


6 .00 


41 


4 . 00 


5 .00 


90 


3. 00 


101 


5 . 00 


101 


5 . 00 


115 


6 . 00 


40 


2 .00 


304 


6. 00 


49 


283 


5 . 00 


50 


286 


5.00 


S1 


| 


300 


4 .00 


4. 00 


52 
53 


| 
| 


287 
287 


2 . 00 


ಪಶ್ಚಿಮ :- ಸದರಿ ಸೀಮಾರೇಖೆಯು ಸಿಂಗನೋಡಿ ಗ್ರಾಮದ ಸರ್ವೆನಂಬರ್ 289 ರ 1ನೇ ಬ್ಲಾಕಿನ 54 ನೇ ಕಲ್ಲಿನಿಂದ ಸೀಮಾರೇಖೆಯು 
ಉತ್ತರಾಭಿಮುಖವಾಗಿ 20ಡಿಗ್ರಿ ಕೋನದೊಂದಿಗೆ ಚಲಿಸುತ್ತಾ 24 ಸರಪಳಿ ಅಂತರದಲ್ಲಿ 1ನೇ ಕಲ್ಲನ್ನು ಸೇರುತ್ತದೆ. ಸೀಮಾರೇಖೆಯು ಪಶ್ಚಿಮದ 
ಉತ್ತರಾಭಿಮುಖವಾಗಿ ಈ ಕೆಳಗಿನಂತೆ ಚಲಿಸುವುದು:- ಸ್ಟಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಬೇರಿಂಗ್ ( ಡಿಗ್ರಿಗಳಲ್ಲಿ) ದೂರ ( ಸರಪಳಿಗಳಲ್ಲಿ) ( ಒಂದು 
ಗುಂಟರ್ ಟೈನ್ =100 ಲಿಂಕ್ಸ್ = 66 ಅಡಿಗಳು) 


ಕಲ್ಲಿಗೆ 


ಕೋನ 
( ಡಿಗ್ರಿಗಳಲ್ಲಿ ) 


ಅಂತರ 
( ಸರಪಳಿಗಳಲ್ಲಿ ) 

5. 00 
5. 00 


20 | 


20 


3 . 00 


3 .00 


4 .00 


5 . 00 


ಹಕ್ಕು ಮತ್ತು ಸವಲತ್ತುಗಳು: 


1) ಜಾನುವಾರುಗಳಿಗೆ ಬರಗಾಲವಿದ್ದಾಗ ಅಂತಹ ಸಂದರ್ಭದಲ್ಲಿ ಉಚಿತ ಮೇವು ಒದಗಿಸುವುದು 
2 ) ರೈತರು ತಮ್ಮ ವಾಸ್ತವಿಕ ಉಪಯೋಗಕ್ಕಾಗಿ ಎಂ .ಎಫ್. ಪಿ . ಗುತ್ತಿಗೆದಾರರ ಕಡೆಯಿಂದ ಹಸಿರು ಗೊಬ್ಬರಕ್ಕಾಗಿ ಸೊಪ್ಪನ್ನು ಪಡೆಯುವುದು. 
3) ಗ್ರಾಮಸ್ಥರು ವಾಸ್ತವಿಕ ಉಪಯೋಗಕ್ಕಾಗಿ ಅರಣ್ಯದಲ್ಲಿದ್ದ ಪ್ರತಾಪಿ ಕಟ್ಟಿಗೆ ( ರಿಜರ್ವ ಮುಳ್ಳಿನ ಗಿಡಗಳು) ಉಚಿತವಾಗಿ ಪಡೆಯುವುದು. 
4) ರೈತರು ತಮ್ಮ ವಾಸ್ತವಿಕ ಉಪಯೋಗಕ್ಕಾಗಿ ಹುಲ್ಲನ್ನು ದನಕರುಗಳಿಗೆ ಉಚಿತವಾಗಿ ಮೇಯಲು ಮಾತ್ರ ಅನುಮತಿ ನೀಡುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಸ್ . ಪಾಟೀಲ 
PR-107 

ಸರ್ಕಾರದ ಅಧೀನ ಕಾರ್ಯದರ್ಶಿ 
S . C -100 

ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಕ್ರಸಂ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 

೪೨೭ 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅಪಜೀ 112 ಎಫ್ ಎಎಫ್ 2014 ಬೆಂಗಳೂರು, ದಿನಾಂಕ: 3- 11 - 2014 , 
ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ (4) ರಡಿ ಹೊರಡಿಸಲಾಗಿದ್ದ ಅಧಿಸೂಚನೆ ಸಂಖ್ಯೆ: ಎಹೆಚ್‌ಎಫ್ಎಫ್ 85 ಎಫ್ ಎಎಫ್ 91, 
ದಿನಾಂಕ : 18 - 06 - 1991 ರಲ್ಲಿ ರಾಯಚೂರು ಜಿಲ್ಲೆ, ಮಾನ್ವಿ ತಾಲ್ಲೂಕು, ಮಲ್ಲಟ ಹೋಬಳಿ, ನಾರಬಂಡಾ ಗ್ರಾಮದ ಗ್ರಾಮದ ಸ. ನಂ .110 ರಲ್ಲಿನ 
13 - 29 ಹೆ, ಸ. ನಂ . 66 ರಲ್ಲಿನ 31- 71 ಹೆ ಮತ್ತು ಸ. ನಂ . 63 ರಲ್ಲಿನ 3 - 24 ಹೆಕ್ಟೇರ್‌ ಒಟ್ಟು 48 -24 ಹೆಕ್ಟೇರ್ ಪ್ರದೇಶವನ್ನು “ಮೀಸಲು ಅರಣ್ಯ ” ವನ್ನಾಗಿ 
ಏರ್ಪಡಿಸಲು ಉದ್ದೇಶಿಸಲಾಗಿತ್ತು. ಸದರಿ ಅಧಿಸೂಚನೆಯು ದಿನಾಂಕ: 14 -05 - 1992ರಲ್ಲಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗಿತ್ತು. 

ಅರಣ್ಯ ವ್ಯವಸ್ಥಾಪನಾಧಿಕಾರಿ, ಬಳ್ಳಾರಿ ಮತ್ತು ಜಿಲ್ಲಾಧಿಕಾರಿ, ಬಳ್ಳಾರಿ ಇವರುಗಳ ಶಿಫಾರಸ್ಸಿನ್ವಯ ಪ್ರಧಾನ ಮುಖ್ಯ ಅರಣ್ಯ 
ಸಂರಕ್ಷಣಾಧಿಕಾರಿ ( ಅರಣ್ಯಪಡೆ ಮುಖ್ಯಸ್ಥರು) ರವರ ದಿನಾಂಕ: 11 - 04 - 2014 ರಲ್ಲಿ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುವ ಹಿನ್ನೆಲೆಯಲ್ಲಿ ಕೆಳಸೂಚಿಸಿರುವ 
ಅನುಸೂಚಿಯಲ್ಲಿ ನಮೂದಿಸಿರುವಂತೆ ಒಟ್ಟು 84 - 97 ಹೆಕ್ಟೇರ್ ಪ್ರದೇಶವನ್ನು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ ( 17 ) ರಡಿ “ ಮೀಸಲು ಅರಣ್ಯ ” 
ಎಂದು ಸರ್ಕಾರ ಘೋಷಿಸಿರುತ್ತದೆ. 

ಅನುಸೂಚಿ 
ಜಿಲ್ಲೆ/ ತಾಲ್ಲೂಕು/ಹೋಬಳಿ ಗ್ರಾಮ 

ವಿಸ್ತೀರ್ಣ 
ಸರ್ವೆ ನಂ . 

( ಹೆಕ್ಟರ್‌ಗಳಲ್ಲಿ) 
ರಾಯಚೂರು, ನಾರಬಂಡಾ 

13 - 29 
ಮಾನ್ವಿ ತಾಲ್ಲೂಕು, 

31 - 71 
ಮಲ್ಲಟ ಹೋಬಳಿ 

3 - 24 

ಒಟ್ಟು 48.24 

ಸೀಮಾ ವಿವರಣೆ 
ಉತ್ತರ : - ಸೀಮಾರೇಖೆಯು ನಾರಬಂಡಾ ಗ್ರಾಮದ ಸರ್ವೆನಂಬರ್ 110, 66 ಮತ್ತು 63 ರ ಸದರಿ ನಾರಬಂಡ ಕ್ಷೇತ್ರದ ವಾಯುವ್ಯ ದಿಕ್ಕಿನ 
ಮೂಲೆಯಲ್ಲಿ ವಡವಟ್ಟಿ ಗಡಿಮೇಲೆ ದೊಡ್ಡ ನಾಳಾ ದಲ್ಲಿ 35ನೇ ಕಲ್ಲಿನಿಂದ 105 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಸರ್ವೆನಂಬರ್ 110 ರಲ್ಲಿಯೇ 
ಕೆರೆಯ ಏರಿಯ ಮೇಲೆ ಪೂರ್ವಾಭಿಮುಖವಾಗಿ ಚಲಿಸುತ್ತಾ ಮುಂದೆ 35 ನೇ ಕಲ್ಲನ್ನು ದಾಟಿ 1ನೇ ಕಲ್ಲಿನಲ್ಲಿಯು ಕ್ಷೇತ್ರದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ 
3ನೇ ಕಲ್ಲನ್ನು ಸೇರುತ್ತದೆ. ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ. :- ಸ್ಥಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಬೇರಿಂಗ್ ( ಡಿಗ್ರಿಗಳಲ್ಲಿ) 
ದೂರ ( ಸರಪಳಿಗಳಲ್ಲಿ) ( ಒಂದು ಗುಂಟರ್ ಟೈನ್= 100 ಲಿಂಕ್ಸ್ = 66 ಅಡಿಗಳು ) . 

ಕೋನ 

ಅಂತರ 
ಕಲ್ಲಿನಿಂದ ಕಲ್ಲಿಗೆ 

( ಡಿಗ್ರಿಗಳಲ್ಲಿ) ( ಸರಪಳಿಗಳಲ್ಲಿ) 
35 | 1 | 105 

8.00 
1 | 2 | 170 | 3. 75 
2 | 3 

87 . 

5 .50 
ಪೂರ್ವ:- ಸೀಮಾರೇಖೆಯು ಸದರಿ ನಾರಬಂಡಾ ಕ್ಷೇತ್ರದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ ಸರ್ವೇನಂಬರ್ 47 ಮತ್ತು 48 ರ ಗಡಿಗಳು ಸೇರುವ 
ಸ್ಥಳದಲ್ಲಿ 3ನೇ ಕಲ್ಲಿನಿಂದ 180 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಸರ್ವೇ ನಂಬರ್‌, 47 ,48, 49 /2 , 49 /1, 50, 64 , 61, 62 ಮತ್ತು 68 ಗಳನ್ನು 
ಹೊರತು ಪಡಿಸಿ ಇವುಗಳ ಪಶ್ಚಿಮದ ಗಡಿಗುಂಟ ದಕ್ಷಿಣಾಭಿಮುಖವಾಗಿ ಚಲಿಸುತ್ತಾ ಕ್ಷೇತ್ರದ ಆಗ್ನೆಯ ದಿಕ್ಕಿನ ಮೂಲೆಯಲ್ಲಿ ಮಲ್ಲಟ ಗ್ರಾಮದ ಗಡಿಯ 
ಮೇಲೆ 17ನೇ ಕಲ್ಲನ್ನು ಸೇರುತ್ತದೆ. ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ:- ಸ್ಟಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಬೇರಿಂಗ್ 
( ಡಿಗ್ರಿಗಳಲ್ಲಿ) ದೂರ ( ಸರಪಳಿಗಳಲ್ಲಿ) ( ಒಂದು ಗುಂಟರ್ ಟೈನ್ =100 ಲಿಂಕ್ಸ್ = 66 ಅಡಿಗಳು) | 

ಕೋನ ಅಂತರ 
ಕಲ್ಲಿನಿಂದ 

( ಡಿಗ್ರಿಗಳಲ್ಲಿ ) | ( ಸರಪಳಿಗಳಲ್ಲಿ) 
3 | 4 

180 | 

8 .50 
_ 4 | 5 

4 . 25 
193 

8 .50 
188 

4 .50 


|೨|U||3G 


72 


•|0| 


187 


14.00 


277 . 30 


5 .00 


_ 9 
- 10 


195 


9 . 00 
9.50 . 


185 . 30 


11 .50 


| 
| 


12 
13 


| 
| 


100 
57 


12 


9 . 00 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


ಭಾಗ ೪ಎ 


ಕಲ್ಲಿನಿಂದ 


ಕಲ್ಲಿಗೆ 


ಕೋನ 
( ಡಿಗ್ರಿಗಳಲ್ಲಿ) 

102 


ಅಂತರ 
| ( ಸರಪಳಿಗಳಲ್ಲಿ) 

5 .00 


14 


13 
14 


198 


| 


12 .50 


15 


15 
16 
17 


112 
216 


| 
| 


10 . 00 
15 .00 


16 


| 


| 


ಕಲ್ಲಿಗೆ 


ದಕ್ಷಿಣ :- ಸೀಮಾರೇಖೆಯು ನಾರಬಂಡಾ ಗ್ರಾಮದ ಸರ್ವೆನಂಬರ್ 110, 66 ಮತ್ತು 63 ರ ಸದರಿ ನಾರಬಂಡಾ ಕ್ಷೇತ್ರದ ಆಗ್ನೆಯ ದಿಕ್ಕಿನ 
ಮೂಲೆಯಲ್ಲಿ ಸರ್ವೇ ನಂಬರ್ 110 , 8 ಮತ್ತು ಮಲ್ಲಟ ಗಡಿಗಳು ಕೂಡುವ ಸ್ಥಳದಲ್ಲಿ 17ನೇ ಕಲ್ಲಿನಿಂದ 290 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ 
ಸರ್ವೆನಂಬರ್ 65 ನ್ನು ಹೊರತುಪಡಿಸಿ ಮಲ್ಲಟ ಗ್ರಾಮದ ಗಡಿಗುಂಟ ಪಶ್ಚಿಮಾಭಿಮುಖವಾಗಿ ಚಲಿಸುತ್ತಾ ಕ್ಷೇತ್ರ ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ 
23ನೇ ಕಲ್ಲನ್ನು ಸೇರುತ್ತದೆ. ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ: 

ಕೋನ 

ಅಂತರ 
ಕಲ್ಲಿನಿಂದ 

( ಡಿಗ್ರಿಗಳಲ್ಲಿ) | ( ಸರಪಳಿಗಳಲ್ಲಿ) 
290 

10.00 
18 | 19 | 274 

9 .00 
19 | 20 

352 

4 . 25 
20 | 21 

273 

3 . 50 
355 

3 . 00 
22 23 

279 

2 . 25 


17 


_ 18 


22 


ಪಶ್ಚಿಮ :- ಸೀಮಾರೇಖೆಯು ಸದರಿ ನಾರಬಂಡಾ ಕ್ಷೇತ್ರದ ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ 23ನೇ ಕಲ್ಲಿನಿಂದ 300 ಡಿಗ್ರಿ ಕೋನದೊಂದಿಗೆ 
ಆರಂಭವಾಗಿ ಒತ್ತುವರಿ ಕಾರಣ ಸರ್ವೆನಂಬರ್ 110 ರಲ್ಲಿಯೇ ಸಾಗುತ್ತ 31ನೇ ಕಲ್ಲಿನಿಂದ ವಡವಟ್ಟಿ ಗಡಿಗುಂಟ ಉತ್ತರಾಭಿಮುಖವಾಗಿ ಚಲಿಸುತ್ತಾ ಕತ್ರದ 
ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ ಕೆರೆಯ ಏರಿಯ ಮೇಲೆ 35ನೇ ಕಲ್ಲನ್ನು ಸೇರುತ್ತದೆ. ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು : 
ಸ್ಥಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಬೇರಿಂಗ್ ( ಡಿಗ್ರಿಗಳಲ್ಲಿ) ದೂರ ( ಸರಪಳಿಗಳಲ್ಲಿ) ( ಒಂದು ಗುಂಟರ್ ಟೈನ್ =100 ಲಿಂಕ್ಸ್ = 66 ಅಡಿಗಳು) 

ಕೋನ 

ಅಂತರ 
ಕಲ್ಲಿನಿಂದ ಕಲ್ಲಿಗೆ 

( ಡಿಗ್ರಿಗಳಲ್ಲಿ ) ( ಸರಪಳಿಗಳಲ್ಲಿ) 
23 24 | 360 

7 .00 | 
360 

7. 00 
2 . 75 

7.50 
06 

7.50 
10.00 


85 


08 | 


06 . 


350 


4 .00 


292 


4 .75 


359 


06 


360 

5 .50 
359 

8 . 00 
10.00 

4. 75 
ಹಕ್ಕು ಮತ್ತು ಸವಲತ್ತುಗಳು: 
1) ಜಾನುವಾರುಗಳಿಗೆ ಬರಗಾಲವಿದ್ದಾಗ ಅಂತಹ ಸಂದರ್ಭದಲ್ಲಿ ಉಚಿತ ಮೇವು ಒದಗಿಸುವುದು 
2) ರೈತರು ತಮ್ಮ ವಾಸ್ತವಿಕ ಉಪಯೋಗಕ್ಕಾಗಿ ಎಂ .ಎಫ್. ಪಿ . ಗುತ್ತಿಗೆದಾರರ ಕಡೆಯಿಂದ ಹಸಿರು ಗೊಬ್ಬರಕ್ಕಾಗಿ ಸೊಪ್ಪನ್ನು ಪಡೆಯುವುದು. 
3) ಗ್ರಾಮಸ್ಥರು ವಾಸ್ತವಿಕ ಉಪಯೋಗಕ್ಕಾಗಿ ಅರಣ್ಯದಲ್ಲಿದ್ದ ಪ್ರತಾಪಿ ಕಟ್ಟಿಗೆ (ರಿಜರ್ವ ಮುಳ್ಳಿನ ಗಿಡಗಳು) ಉಚಿತವಾಗಿ ಪಡೆಯುವುದು. 
4) ಹುಲ್ಲನ್ನು ದನಕರುಗಳಿಗೆ ಮಾತ್ರ ಮೇಯಲು ಉಚಿತವಾಗಿ ಅನುಮತಿ ನೀಡುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಸ್. ಪಿ. ಪಾಟೀಲ 
P . R . 108 

ಸರ್ಕಾರದ ಅಧೀನ ಕಾರ್ಯದರ್ಶಿ 
Sc - 75 

ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 

೪೨೯ 
PERSONNEL AND ADMINISTRATIVE REFORMS SECRETARIAT 

NOTIFICATION 

No.SiAaSu Yi 35 SeVuNya 2014 Bengaluru Dated : 05 -12 -2014. 
In exercise of the powers conferred under section 9 of the Code of Criminal Procedure, read with section 3 of the Prevention 
of Corruption Act, 1988 (Central Act 49 of 1988 ) and in accordance with Letter No : R .O . C . GOB (1) 1/2014 dated 26 - 11- 2014 and 
Notification No : GOB (1) 1 / 2014 Dated : 26 - 11 -2014 of the Registrar General, High Court of Karnataka , the Government of Karnataka 
hereby concurrently appoints , Sri , Somaraju , XLVIII Additional City Civil and Sessions Judge, Bengaluru City as the Presiding Officer of 
the Court of XXXVI Additional City Civil and Sessions Judge, Bengaluru City (Special Court for trial of cases filed against Miss. 
Jayalalitha (Vacant Court – due to transfer of Sri. John Michael Cunha ) with effect from the date of relief of Sri, John Michael Cunha . 

By Order and in the name of the Governor of Karnataka 
PR- 85 

- Dr. Geetha L 

Under Secretary to Government 
Department of Personnel and Administrative Reforms (services -3 ) 
ಕಾನೂನು ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಲಾ 56 ಎಲ್‌ಎಡಿ 2014 ಬೆಂಗಳೂರು, ದಿನಾಂಕ: 13 - 01 - 2015 
ಶ್ರೀ ಬಿ .ರವಿಕುಮಾರ್, ಅಪರ ಸರ್ಕಾರಿ ವಕೀಲರು, ರಾಮನಗರ ಜಿಲ್ಲೆ - ಇವರ ಅಧಿಕಾರದ ಅವಧಿಯು ಮುಕ್ತಾಯವಾಗಿರುವ ಹಿನ್ನಲೆಯಲ್ಲಿ 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು , 1977ರ ನಿಯಮ 26 ( 2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 
ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಕೃಷ್ಣಯ್ಯ ಬಿನ್ ಲೇಟ್ ವೆಂಕಟಪ್ಪ, ವಕೀಲರು ಇವರನ್ನು ರಾಮನಗರ ಜಿಲ್ಲೆಯ ಅಪರ ಸರ್ಕಾರಿ 
ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR- 86 

ಸಯೀದಾ ಬಾನು 
S . C - 25 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2) 

ಕಾನೂನು ಇಲಾಖೆ 
ಕಂದಾಯ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ: ಕಂಇ 44 ಎಲ್‌ಜಿಸಿ 2014 ಬೆಂಗಳೂರು, ದಿನಾಂಕ: 07 - 01 - 2015 
ಕರ್ನಾಟಕ ಭೂಕಂದಾಯ ಕಾಯ್ದೆ , 1964ರ ಕಲಂ 94( ಎ) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ದಾವಣಗೆರೆ ಜಿಲ್ಲೆಯ ದಾವಣಗೆರೆ 
ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಈ ಕೆಳಕಂಡ ಅಧಿಕಾರಿ ಮತ್ತು ಅಧಿಕಾರೇತರ ಸದಸ್ಯರನ್ನು ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 
ಕ್ರಮ ವಿಧಾನಸಭಾ ಸದಸ್ಯರ ಹೆಸರು & ವಿಳಾಸ 

ಪ್ರವರ್ಗ 
ಸಂಖ್ಯೆ 
ದಾವಣಗೆರೆ ( 1) ಡಾ || ಶಾಮನೂರು ಶಿವಶಂಕರಪ್ಪ, ದಾವಣಗೆರೆ ದಕ್ಷಿಣ 

ವಣಗೆರೆ ದಕ್ಷಿಣ | ಅಧ್ಯಕ್ಷರು 
ದಕ್ಷಿಣ ವಿಧಾನ 

ವಿಧಾನ ಸಭಾ ಕ್ಷೇತ್ರ, ದಾವಣಗೆರೆ ಜಿಲ್ಲೆ. 
ಸಭಾ ಕ್ಷೇತ್ರ 

2) ಶ್ರೀ ಕೆ. ಟಿ . ಹನುಮೇಗೌಡ ಬಿನ್ ಸಣ್ಣ ತಿಮ್ಮಪ್ಪ, ಕುಕ್ಕವಾಡ, ಸದಸ್ಯರು 
ದಾವಣಗೆರೆ ತಾಲ್ಲೂಕು, ದಾವಣಗೆರೆ ಜಿಲ್ಲೆ. 

(ಸಾಮಾನ್ಯ ) 
3) ಶ್ರೀ ಹನುಂತಪ್ಪ ಆರ್.ಎನ್. ಬಿನ್ ನಾಗಪ್ಪ, 6ನೇ ಸದಸ್ಯರು 

ಮೈಲಿಕಲ್ಲು, ದಾವಣಗೆರೆ ತಾಲ್ಲೂಕು, ದಾವಣಗೆರೆ ಜಿಲ್ಲೆ. ( ಪರಿಶಿಷ್ಟ ಜಾತಿ) 
4) ಶ್ರೀಮತಿ ಪ್ರೇಮ ಕೋಂ . ಬಸವರಾಜಪ್ಪ , ಜವಳಘಟ್ಟ , ಸದಸ್ಯರು 
ದಾವಣಗೆರೆ ತಾಲ್ಲೂಕು, ದಾವಣಗೆರೆ ಜಿಲ್ಲೆ. 

( ಮಹಿಳೆ) 
5) ತಹಶೀಲ್ದಾರರು, ದಾವಣಗೆರೆ ದಕ್ಷಿಣ ವಿಧಾನ ಸಭಾ ಕ್ಷೇತ್ರಕ್ಕೆ | ಸದಸ್ಯ ಕಾರ್ಯದರ್ಶಿ 

ಸಂಬಂಧಪಟ್ಟ ತಹಶೀಲ್ದಾರರು. 


PR- 87 
S . C - 25 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಮಹಾಂತೇಗೌಡ ಎಸ್ .ಎಲ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ(ಭೂಮಂಜೂರಾತಿ- 3) 


೪೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 

ಭಾಗ ೪ಎ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಯೋಇ65 ಪಿಟಿಪಿ 2014 ಬೆಂಗಳೂರು, ದಿನಾಂಕ: 24 - 11 - 2014 . 
ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿ ಅಧಿನಿಯಮ 2ನೇ ಅಧ್ಯಾಯದ 3ನೇ ( ಸಿ) ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿ , ಚಿತ್ರದುರ್ಗಕ್ಕೆ ಶ್ರೀ ಕೆಂಗೊ ಹನುಮಂತಪ್ಪ, ಬಿನ್ ಲೇಟ್ ದ್ಯಾವಪ್ಪ, ಚಿಕ್ಕಬೂದಿಹಾಳ, ದಾವಣಗೆರೆ -577006 
ಇವರನ್ನು ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಕ ಮಾಡಲಾಗಿದೆ ಹಾಗೂ ಇದೇ ಅಧಿನಿಯಮದ 3ನೇ ಪ್ರಕರಣದ ಉಪಪ್ರಕರಣ 
4 ರನ್ವಯ ಶ್ರೀ ಕೆಂಗೊ ಹನುಮಂತಪ್ಪ, ಬಿನ್ ಲೇಟ್ ದ್ಯಾವಪ್ಪ , ಚಿಕ್ಕಬೂದಿಹಾಳ , ದಾವಣಗೆರೆ -577006 ಇವರನ್ನು ಬಯಲುಸೀಮೆ ಪ್ರದೇಶಾಭಿವೃದ್ಧಿ 
ಮಂಡಳಿ , ಚಿತ್ರದುರ್ಗ ಇದರ ಅಧ್ಯಕ್ಷರನ್ನಾಗಿ ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಮುಂದಿನ 18 ತಿಂಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 
ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಸ್ . ತಿಪ್ಪೇಸ್ವಾಮಿ 

ಸರ್ಕಾರದ ಉಪ ಕಾರ್ಯದರ್ಶಿ ( ಆಡಳಿತ), 
ಯೋಜನೆ,ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


PR- 88 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಇ 522 ಪಿಪಿಇ 2013 ಬೆಂಗಳೂರು, ದಿನಾಂಕ: 13 - 01 - 2015 . 
ಕರ್ನಾಟಕ ಅಭಿಯೋಗಗಳ ಮತ್ತು ಸರ್ಕಾರಿ ವ್ಯಾಜ್ಯಗಳ (ನೇಮಕಾತಿ) (ತಿದ್ದುಪಡಿ) ನಿಯಮಗಳು, 2014ರ ಕರಡನ್ನು , ಕರ್ನಾಟಕ ರಾಜ್ಯ ಸಿವಿಲ್ 
ಸೇವೆಗಳ ಅಧಿನಿಯಮ , 1978 ( 1990ರ ಕರ್ನಾಟಕ ಅಧಿನಿಯಮ 14) ರ 8ನೇ ಪ್ರಕರಣದೊಂದಿಗೆ ಓದಲಾದ ( 3) ನೇ ಪ್ರಕರಣದ (1) ನೇ ಉಪ- ಪ್ರಕರಣದ 
ಮೂಲಕ ಅಗತ್ಯಪಡಿಸಲಾದಂತೆ, ಅಧಿಸೂಚನೆ ಸಂಖ್ಯೆ:ಒಇ 522 ಪಿಪಿಇ 2013ರ ದಿನಾಂಕ: 19 - 08 - 2014ರಲ್ಲಿ, ಅಧಿಕೃತ ರಾಜ್ಯ ಪತ್ರದಲ್ಲಿ ಅವುಗಳನ್ನು 
ಪ್ರಕಟಿಸಿದ ದಿನಾಂಕದಿಂದ ಹದಿನೈದು ದಿನಗಳ ಒಳಗಾಗಿ ಇದರಿಂದ ಬಾಧಿತರಾಗಬಹುದಾದ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು 
ಆಹ್ವಾನಿಸಿ ಪ್ರಕಟಿಸಿರುವುದರಿಂದ. 

ಮತ್ತು ಸದರಿ ರಾಜ್ಯ ಪತ್ರವನ್ನು 11ನೇ ಸೆಪ್ಟೆಂಬರ್ 2014ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ. 
ಮತ್ತು ಸದರಿ ಕರಡುಗೆ ಸಂಬಂಧಿಸಿದಂತೆ ಸ್ವೀಕರಿಸಿದ ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಸರ್ಕಾರವು ಪರಿಗಣಿಸಿರುವುದರಿಂದ. 

ಈಗ, ಆದ್ದರಿಂದ, ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ , 1978 (1990ರ ಕರ್ನಾಟದ ಅಧಿನಿಯಮ 14 ) ರ 8ನೇ ಪ್ರಕರಣದೊಂದಿಗೆ 
ಓದಲಾದ 3ನೇ ಪ್ರಕರಣದ (1) ನೇ ಉಪ- ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಮುಂದಿನ 
ನಿಯಮಗಳನ್ನು ರಚಿಸುತ್ತದೆ. ಎಂದರೆ: 

ನಿಯಮಗಳು 
1. ಹೆಸರು ಮತ್ತು ಪ್ರಾರಂಭ: - (1) ಈ ನಿಯಮಗಳನ್ನು ಕರ್ನಾಟಕ ಅಭಿಯೋಗಗಳ ಮತ್ತು ಸರ್ಕಾರಿ ವ್ಯಾಜ್ಯಗಳ (ನೇಮಕಾತಿ) 

( ತಿದ್ದುಪಡಿ) ನಿಯಮಗಳು , 2014 ಎಂದು ಕರೆತಕ್ಕದ್ದು . 
(2) ಅವು, ಸರ್ಕಾರಿ ರಾಜ್ಯ ಪತ್ರದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 
2. ಅನುಸೂಚಿಯ ತಿದ್ದುಪಡಿ:- ಕರ್ನಾಟಕ ಅಭಿಯೋಗಗಳ ಮತ್ತು ಸರ್ಕಾರಿ ವ್ಯಾಜ್ಯಗಳ (ನೇಮಕಾತಿ) ( ತಿದ್ದುಪಡಿ) ನಿಯಮಗಳು , 2012ರಲ್ಲಿ 

ಅನುಸೂಚಿಯಲ್ಲಿ ( 8) ನೇ ಅಂಕಣದಲ್ಲಿ , 3ನೇ ಕ್ರಮ ಸಂಖ್ಯೆಯಲ್ಲಿ “ ಸರ್ಕಾರಿ ಅಭಿಯೋಜಕರು/ಕಾನೂನು ಅಧಿಕಾರಿ ( ಹಿರಿಯ ) ” ಹುದ್ದೆಗಳ 

ಪ್ರವರ್ಗಕ್ಕೆ ಸಂಬಂಧಿಸಿದ ನಮೂದುಗಳಲ್ಲಿ ಈ ಮುಂದಿನ ಪರಂತುಕವನ್ನು ಕೊನೆಯಲ್ಲಿ ಸೇರಿಸತಕ್ಕದ್ದು; 
ಎಂದರೆ: 

“ ಮತ್ತೂ ಪರಂತು, ಕರ್ನಾಟಕ ಅಭಿಯೋಗಗಳ ಮತ್ತು ಸರ್ಕಾರಿ ವ್ಯಾಜ್ಯಗಳ (ನೇಮಕಾತಿ) ( ತಿದ್ದುಪಡಿ) ನಿಯಮಗಳು, 2014ನ್ನು 
ಪ್ರಾರಂಭಿಸಲಾದ ದಿನಾಂಕದಿಂದ ಒಂದು ವರ್ಷದ ಅವಧಿಗೆ ಸರ್ಕಾರಿ ಅಭಿಯೋಜಕರು /ಕಾನೂನು ಅಧಿಕಾರಿ ( ಹಿರಿಯ ) ಹುದ್ದೆಗೆ ಮುಂಬಡ್ತಿಗಾಗಿ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು /ಕಾನೂನು ಅಧಿಕಾರಿ (ಕಿರಿಯ ) ವೃಂದದಲ್ಲಿ ಮೂರು ವರ್ಷಗಳಿಗಿಂತ ಕಡಿಮೆಯಿಲ್ಲದ ಸೇವೆಯನ್ನು 
ಸಲ್ಲಿಸಿದ ವ್ಯಕ್ತಿಯು ಮುಂಬಡ್ತಿಗೆ ಲಭ್ಯವಿಲ್ಲದಿದ್ದರೆ, ಎರಡು ವರ್ಷಗಳಿಗಿಂತ ಕಡಿಮೆಯಿಲ್ಲದೇ ಸೇವೆಯನ್ನು ಸಲ್ಲಿಸಿದ ವ್ಯಕ್ತಿಯನ್ನು ಒಂದು ಬಾರಿ 
ಮುಂಬಡ್ತಿಗೆ ಮಾತ್ರ ಪರಿಗಣಿಸಬಹುದು.” 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
PR- 89 

ದೇವೆಂದ್ರಪ್ಪ ಕಟ್ಟಿಮನಿ 
S . C -1000 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು - ಬಿ) 


೪೩೧ 


ಭಾಗ ೪ಎ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಸೇರ್ಪಡೆ ಅಧಿಸೂಚನೆ 

ಜೀ 069 ಅಅಸೇ 2014 ಬೆಂಗಳೂರು, ದಿನಾಂಕ: 18 - 11 - 2014 
ದಿನಾಂಕ: 29 .04 .2014ರ ಅಧಿಸೂಚನೆ ಸಂಖ್ಯೆ ಅಪಜೀ 069 ಅಅಸೇ 2014ರ ಅನುಬಂಧ - 1ರ ಕ್ರಮ ಸಂಖ್ಯೆ 307ರ ನಂತರ ಕೆಳಕಂಡ ವಿವರಗಳನ್ನು ಸೇರ್ಪಡೆಗೊಳಿಸಿ ಆದೇಶಿಸಿದೆ. 
ಅಭ್ಯರ್ಥಿಯ ಹುಟ್ಟಿದ 

ದಿನಗೂಲಿ | ದಿನಗೂಲಿ ಸೇವೆಗೆ - ಪ್ರಸ್ತುತ ದಿಗನೂಲಿ ಸೇವೆಗೆ ನೇಮಕಗೊಂಡ | ಪ್ರಸ್ತುತ ದಿನಗೂಲಿ | ಒಟ್ಟು 
ಹೆಸರು ದಿನಾಂಕ 

(ಸಾಮಾನ್ಯ / ಸೇವೆಗೆ ಸೇರಿದ ಸೇರುವ ಮೇಲೆ ವಿದ್ಯಾರ್ಹತೆ | ಹುದ್ದೆ ಹಾಗೂ ವೃಂದ (ಸದರಿ | ನಿರ್ವಹಿಸುತ್ತಿರುವ ಸೇವೆಗೆ | ದಿನಗೂಲಿ 
ಹಿಂದುಳಿದ 

ದಿನಾಂಕ ಅಭ್ಯರ್ಥಿಯ ಹಾಗೂ ಪಡೆದ | ಹುದ್ದೆಗೆ ನೇಮಕಾತಿ ನಿಯಮದನ್ವಯ | ಹುದ್ದೆ ಹಾಗೂ ವೃಂದ | ತೆಗೆದುಕೊಳ್ಳಲು ಸೇವೆ (ಸೇವಾ 
ವರ್ಗ/ ಪರಿಶಿಷ್ಟ ವಿದ್ಯಾರ್ಹತೆ ಮತ್ತು ದಿನಾಂಕ ನಿಗದಿಪಡಿಸಿದ ವಿದ್ಯಾರ್ಹತೆ) 

ಹೊರಡಿಸಿದ ವಿಭಿನ್ನತೆ 
ಜಾತಿ / ಪರಿಶಿಷ್ಟ ಪಂಗಡ ಪಡೆದ ದಿನಾಂಕ 

ಆದೇಶ ವಿವರದೊಂದಿಗೆ 
_ 8 

9 | 10 ( 11 


ಕ್ರ 


ವರ್ಗ 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ ಬಗ್ಗೆ ಪರಾ 

( ವೇತನ ಇತರೆ) 


12 


308 | 


ಶ್ರೀ 


ಎಂ . ಆರ್ . 


| 25 .12 .1996 


ಸಾಮಾನ್ಯ 


01 .09 .1989 


ಬೆರಳಚ್ಚುಗಾರ ಸಿ ವೃಂದ 


ಬೆರಳಚ್ಚುಗಾರ ಸಿ . 


| 24 ವರ್ಷಗಳು | 


ಶ್ರೀಧರ 


ಎಸ್ . ಎಸ್ .ಎಲ್. ಸಿ 
1983 ಸೀನಿಯರ ಕನ್ನಡ 

ಬೆರಳಚ್ಚು 


ವೃಂದ 


ಸೇವೆಯಲ್ಲಿರುತ್ತಾರೆ ಪ್ರತಿ ದಿನಕ್ಕೆ 

ರೂ . 256.50 / - + 
ರೂ 2000 / - ಮಾಸಿಕ ವೇತನ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಸ್. ಬಾಲಕೃಷ್ಣಯ್ಯ 
PR. 916 

ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು) 
SC , 50 

ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 

ಸಂಖ್ಯೆ : ಆಕುಕ 109 ಪಿಐಎಂ 2014, ಬೆಂಗಳೂರು, ದಿನಾಂಕ:03 .02. 2015 
ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದ್ರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ , ಹಂಚಿಕೆ ಮತ್ತು ವ್ಯಕ್ತಿಗಳ ವರ್ಗಾವಣೆ ನಿಯಮಗಳು, 2013ರ ನಿಯಮ 3(1) ರಲ್ಲಿ 
ಅಗತ್ಯಪಡಿಸಿದಂತೆ, ರಾಜ್ಯಪಾಲರು ಹೊರಡಿಸಿರುವ ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013ರ ಅನುಸಾರವಾಗಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸಚಿವಾಲಯದಡಿಯಲ್ಲಿನ ಆಯುಷ್ ಇಲಾಖೆಯಲ್ಲಿ “ The Karnataka Ayurveda, Unani, Sidda, Homeopathy, Nature Cure & Yoga (AYUSH) ( Non -teaching ( Recruitment) Rules, 2012ರ ಜೊತೆಗೆ 
ಸರ್ಕಾರದ ಆದೇಶ ಸಂಖ್ಯೆ ಆಕುಕ 357 ಪಿ ಐಎಂ 2012 , ದಿನಾಂಕ: 31.07.2013, ಸರ್ಕಾರಿ ಆದೇಶ ಸಂಖ್ಯೆ: ಆಕುಕ 497 ಪಿಐಎಂ 2012 , ದಿನಾಂಕ: 27.12 .2013, ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 283 ಪಿಟಿಡಿ 2012 , ದಿನಾಂಕ: 
27.12.2012 , ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 153 ಪಿಐಎಂ 2011, ದಿನಾಂಕ: 21.02.2012 , ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 502 ಪಿಐಎಂ 2011 , ದಿನಾಂಕ: 30.09.2013 , ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 207 ಪಿಐಎಂ 
2012, ದಿನಾಂಕ: 31.08.2012 , ಸರ್ಕಾರದ ಆದೇಶ ಸಂಖ್ಯೆ: 307 ಪಿಐಎಂ 2011 , ದಿನಾಂಕ: 15.02 .2012 ಮತ್ತು ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 223 ಪಿಟಿಡಿ 2010, ದಿನಾಂಕ: 07.12.2012ರಲ್ಲಿ ಮಂಜೂರಾದ ಎಲ್ಲಾ ಸಮೂಹ 
ಎ ( ಕಿರಿಯ ಶ್ರೇಣಿ), ಸಮೂಹ- ಬಿ, ಸಮೂಹ- ಸಿ ಮತ್ತು ಸಮೂಹ- ಡಿ ಹುದ್ದೆಗಳನ್ನು ವೃಂದ ನೇಮಕಾತಿ ಪ್ರಾಧಿಕಾರ ವ್ಯಾಪ್ತಿ ಮತ್ತು ಸ್ಥಳೀಯ ವೃಂದ ನೇಮಕ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ವಿಂಗಡಿಸಿ, ಸ್ಥಳೀಯ ವೃಂದ , ಪ್ರಾದೇಶಿಕ ಸ್ಥಳೀಯ 
ವೃಂದ ಮತ್ತು ರಾಜ್ಯ ವ್ಯಾಪ್ತಿ ಸ್ಥಳೀಯ ವೃಂದಗಳನ್ನು ರಚಿಸಿ, ಸದರಿ ವೃಂದದ ಹುದ್ದೆಗಳಿಗೆ ಸ್ಥಳೀಯ ಪ್ರದೇಶದ ವ್ಯಕ್ತಿಗಳಿಗೆ ಮೀಸಲಾತಿಯನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಆಯುಷ್ ಇಲಾಖೆಯ ಎಲ್ಲಾ ವೃಂದದ ಹುದ್ದೆಗಳನ್ನು ಒಗ್ಗೂಡಿಸಿ ಹೈದ್ರಾಬಾದ್ -ಕರ್ನಾಟಕ ಪ್ರದೇಶದ ರಾಜ್ಯ ಮಟ್ಟದ ಮೀಸಲಾತಿಗಾಗಿ ಹುದ್ದೆಗಳನ್ನು ಗುರುತಿಸಿ ಅನುಬಂಧ 1 ರಿಂದ 4 ರಲ್ಲಿರುವಂತೆ ಅಧಿಸೂಚಿಸಿದೆ. 


ನೇರ 


) 


೪೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 

ಭಾಗ ೪ಎ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ :ಆಕುಕ 109 ಪಿಐಎಂ 2014 , ದಿನಾಂಕ:21.04. 2014ರಲ್ಲಿ ಹೊರಡಿಸಲಾಗಿದ್ದ ಅಧಿಸೂಚನೆ ಮತ್ತು ಅದರೊಂದಿಗಿನ ಅನುಬಂಧಗಳನ್ನು ಹಿಂಪಡೆಯಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ.ಆರ್‌.ರವೀಂದ್ರ 
ಸರ್ಕಾರದ ಉಪ ಕಾರ್ಯದರ್ಶಿ 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 109 ಪಿಐಎಂ 2014 , ದಿನಾಂಕ:03 .02.2015ಕ್ಕೆ ಅನುಬಂಧ - 1 
ಆಯುಷ್ ಇಲಾಖೆಯ ಬೋಧಕೇತರ ವರ್ಗಕ್ಕೆ ಸಂಬಂಧಿಸಿದಂತೆ ಗ್ರೂಪ್ - ಎ ( ಕಿರಿಯ ಶ್ರೇಣಿ) ಮಂಜೂರಾತಿ ಹುದ್ದೆಗಳಿಗೆ 
_ 371 ( ಜೆ) ರನ್ವಯ ನಿಗದಿಪಡಿಸಲಾದ ಮೀಸಲಾತಿ ವಿವರಗಳು 

ರಾಜ್ಯವ್ಯಾಪಿ ಸ್ಥಳೀಯ ಸ್ಥಳೀಯ ವೃಂದದಲ್ಲಿ ಹೈ - ಕ | ಉಳಿದ ಮೂಲ 
ವೃಂದದಲ್ಲಿ ಹೈ - ಕ ಪ್ರದೇಶದವರಿಗಾಗಿ ನೇ . ನೇ . 

ವೃಂದ 

ಪ್ರದೇಶದವರಿಗಾಗಿ ಮತ್ತು ಪದೋನ್ನತಿಗಾಗಿ 
ವೃಂದ ಮತ್ತು 

ಗುರುತಿಸಲಾದ 

ವೃಂದ ಮತ್ತು ನೇಮಕಾತಿ 
ನೇಮಕಾತಿ 
ವೇತನ ಶ್ರೇಣಿ 

ಮಂಜೂರಾದ | 1) “ ಏ ” ವೃಂದ - ಶೇ . 75 

ನಿಯಮಗಳನ್ವಯ ತುಂಬಲು 
ಹುದ್ದೆ ನಿಯಮಗಳನ್ವಯ | ಮುಂಬಡ್ತಿ 

ಕ್ಷೇತ್ರ ವ್ಯಾಪ್ತಿ 

ನೇಮಕಾತಿ 
( ರೂ . ಗಳಲ್ಲಿ) 

ಹುದ್ದೆಗಳು 2 ) “ ಸಿ” ವೃಂದ - ಶೇ .80 

ಗುರುತಿಸಲಾದ ಹುದ್ದೆಗಳು 
ಮಂಜೂರಾದ 

ಮುಂಬಡ್ತಿ | ನೇ . ನೇ 

3) “ ಡಿ ” ವರ್ಗ - ಶೇ . 85 
ವೃಂದ ಬಲ 

ಹಾಗೂ 
4 ) ರಾಜ್ಯಮಟ್ಟದ ಶೇ . 8 

ರಷ್ಟು ಹುದ್ದೆಗಳು 
7 8 

- 11 | 12 
ಹೈದ್ರಬಾದ್ - ಕರ್ನಾಟಕ 

ಪ್ರದೇಶದ ಕಛೇರಿಗಳು 
28100 

100 % 
| 1 | ಆಡಳಿತಾಧಿಕಾರಿಗಳು 

50100 1 ಹುದ್ದೆ 

ರಾಜ್ಯ ಮಟ್ಟದ ಕಛೇರಿಗಳು 
ಮುಂಬಡ್ತಿ 

ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 

ಒಟ್ಟು 

ಹೈದ್ರಬಾದ್ – ಕರ್ನಾಟಕ 
ರೂ 
ಲೆಕ್ಕಾಧಿಕಾರಿಗಳು 

ನಿಯೋಜನೆ ಪ್ರದೇಶದ ಕಛೇರಿಗಳು 
28100 
ನಿಯೋಜನೆ 
50100 1 ಹುದ್ದೆ 

ರಾಜ್ಯ ಮಟ್ಟದ ಕಛೇರಿಗಳು | 
( ವೃಂದೇತರ ಹುದ್ದೆ) 

ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 

ಒಟ್ಟು | 1 | ೦ 


೦ 


ರೂ 


-೦ 


-೦ 


-೦ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


೪೩೩ 


ರೂ 
28100 
50100 


3 


ಉಪ ವೈದ್ಯಕೀಯ 
ಅಧೀಕ್ಷಕರು 


. 


1 ಹುದ್ದೆ 


ನಿಯೋಜನೆ 


ರೂ 
28100 
50100 


4 | ಸರ್ಜನ್ 


1 ಹುದ್ದೆ 


ನಿಯೋಜನೆ 


ರೂ 
28100 
50100 


5 


| 


ಅನಸ್ತೇಸಿಸ್ಟ್ 


1 ಹುದ್ದೆ 


ನಿಯೋಜನೆ 


ಹೈದ್ರಬಾದ್ - ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 

ಒಟ್ಟು 
ಹೈದ್ರಬಾದ್ – ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 

ಒಟ್ಟು 
ಹೈದ್ರಬಾದ್ – ಕರ್ನಾಟಕ 
[ ಪ್ರದೇಶದ ಕಛೇರಿಗಳು 
| ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 

ಒಟ್ಟು | 
ಹೈದ್ರಬಾದ್ – ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 

ಒಟ್ಟು 
ಹೈದ್ರಬಾದ್ – ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ ಕಛೇರಿಗಳು | 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 

ಒಟ್ಟು 110 


ರೂ 
28100 
50100 


6 | ಗೈನಾಕಾಲಜಿಸ್ಟ್ 


1 ಹುದ್ದೆ 


ನಿಯೋಜನೆ 


ಸೀನಿಯರ್ 
ಫಿಜಿಷಿಯನ್ 


ರೂ 
28100 
50100 


1 ಹುದ್ದೆ 


ನಿಯೋಜನೆ 


೦ 


| 


೧ 


|| 


೪೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


ಭಾಗ ೪ಎ 


ರೂ 
28100 
50100 


ಹೈದ್ರಬಾದ್ – ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ 
ಕಛೇರಿಗಳು 


8 | ರೇಡಿಯಾಲಜಿಸ್ಟ್ 


1 ಹುದ್ದೆ 


ನಿಯೋಜನೆ 


ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 


ಒಟ್ಟು 


ರೂ 28100 
50100 


1 ಹುದ್ದೆ 


ಪೆಥಾಲಜಿಸ್ಟ್ 


ನಿಯೋಜನೆ 


ಹೈದ್ರಬಾದ್ – ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ 
ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 


ರೂ 28100 
50100 


ಒಟ್ಟು 
ಹೈದ್ರಬಾದ್ - ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ 
ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 


| ಬಯೋಕೆಮಿಸ್ಟ್ 


1 ಹುದ್ದೆ 


ನಿಯೋಜನೆ 


2 ಹುದ್ದೆಗಳು 


ನಿಯೋಜನೆ 


ಕ್ಯಾಷುಯಾಲಟ 
ಮೆಡಿಕಲ್ 
ಆಫೀಸರ್ 


ರೂ 28100 
50100 


11 


ಒಟ್ಟು 
ಹೈದ್ರಬಾದ್ – ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ 
ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 


ಒಟ್ಟು 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 


೪೩೫ 


ಸಹಾಯಕ ಔಷಧ 
ನಿಯಂತ್ರಕರು 


ರೂ 28100 
50100 


1 ಹುದ್ದೆ 


100 % 
ಮುಂಬಡ್ತಿ 


156 


117 


117 


672 ಹುದ್ದೆಗಳು 


13 | ವೈದ್ಯಾಧಿಕಾರಿಗಳು 

( ಆಯುರ್ವೇದ) 


ರೂ 28100 
50100 


100 % 
ನೇರ 
ನೇಮಕಾತಿ 


ಹೈದ್ರಬಾದ್ – 
ಕರ್ನಾಟಕ ಪ್ರದೇಶದ 
ಕಛೇರಿಗಳು 
ರಾಜ್ಯ ಮಟ್ಟದ 
ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 

* ಒಟ್ಟು 
ಹೈದ್ರಬಾದ್ – 
ಕರ್ನಾಟಕ ಪ್ರದೇಶದ 
ಕಛೇರಿಗಳು 
ರಾಜ್ಯ ಮಟ್ಟದ 
ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 

ಒಟ್ಟು 
ಹೈದ್ರಬಾದ್ - 
ಕರ್ನಾಟಕ ಪ್ರದೇಶದ 
ಕಛೇರಿಗಳು 
ರಾಜ್ಯ ಮಟ್ಟದ 
ಕಛೇರಿಗಳು 
ಮೇಅನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 


505 


672 


118 


118 


31 


24 


24 


ವೈದ್ಯಾಧಿಕಾರಿಗಳು 
( ಯುನಾನಿ) 


89 ಹುದ್ದೆಗಳು 


ರೂ 28100 
50100 


- ೦ 


100 % 
ನೇರ 
ನೇಮಕಾತಿ 


|| 


ಒಟ್ಟು 


ಕ 


U)| 


15 


15 | 


81 ಹುದ್ದೆಗಳು 


ವೈದ್ಯಾಧಿಕಾರಿಗಳು 
(ಹೋಮಿಯೋಪತಿ) - 


ರೂ 28100 
501೦೦ 


100 % 
ನೇರ 
ನೇಮಕಾತಿ 


ಹೈದ್ರಬಾದ್ - 
ಕರ್ನಾಟಕ ಪ್ರದೇಶದ 
ಕಛೇರಿಗಳು 
ರಾಜ್ಯ ಮಟ್ಟದ 
ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 


ಒಟ್ಟು 


81 


81 


| 


16 


| 


೦ 


| 


16 


| 


65 


೪೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


ಭಾಗ ೪ಎ 


23 ಹುದ್ದೆಗಳು 


16 | ವೈದ್ಯಾಧಿಕಾರಿಗಳು 

( ಪ್ರಕೃತಿ ಚಿಕಿತ್ಸೆ ಮತ್ತು 
ಯೋಗ) 


ರೂ 
28100 
50100 


ಹೈದ್ರಬಾದ್ – 
100 % ಕರ್ನಾಟಕ ಪ್ರದೇಶದ 
ನೇರ 

ಕಛೇರಿಗಳು 
ನೇಮಕಾತಿ | ರಾಜ್ಯ ಮಟ್ಟದ 

ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 


ಒಟ್ಟು 


ಅಧೀಕ್ಷಕರು 
(ಆಯುರ್ವೇದ) 
ವೈದ್ಯಾಧಿಕಾರಿ 
( ಯುನಾನಿ) ನಿಯುಕ್ತಿ 


ರೂ 
28100 
50100 


3 ಹುದ್ದೆಗಳು 


100 % 
ಮುಂಬಡ್ತಿ 


100 % 
ಮುಂಬಡ್ತಿ 


18 


ರೂ 


1 ಹುದ್ದೆ 


28100 
50100 


ಅಧೀಕ್ಷಕರು 
( ಯುನಾನಿ) 
ವೈದ್ಯಾಧಿಕಾರಿ 
( ಯುನಾನಿ) ನಿಯುಕ್ತಿ 


ಹೈದ್ರಬಾದ್ - 
ಕರ್ನಾಟಕ ಪ್ರದೇಶದ 
ಕಛೇರಿಗಳು 
ರಾಜ್ಯ ಮಟ್ಟದ 
ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 

ಒಟ್ಟು 
ಹೈದ್ರಬಾದ್ - 
ಕರ್ನಾಟಕ ಪ್ರದೇಶದ 
ಕಛೇರಿಗಳು 
ರಾಜ್ಯ ಮಟ್ಟದ 
ಕಛೇರಿಗಳು | 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ 
ಕಛೇರಿಗಳು 

ಒಟ್ಟು 
ಹೈದ್ರಬಾದ್ – 
ಕರ್ನಾಟಕ ಪ್ರದೇಶದ 
ಕಛೇರಿಗಳು 
ರಾಜ್ಯ ಮಟ್ಟದ 
ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ 
ಕಛೇರಿಗಳು 

ಒಟ್ಟು | 


ರೂ 
28100 
50100 


100 % 
ಮುಂಬಡ್ತಿ 


19 | ವೈಜ್ಞಾನಿಕ ಅಧಿಕಾರಿ 


1 ಹುದ್ದೆ 


1 


| 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


೪೩೭ 


೦ 


20 


ಕಾರ್ಯ 
ಕ್ರಮಾಧಿಕಾರಿಗಳು 


ರೂ 28100 
50100 


100 % 
ಮುಂಬಡ್ತಿ 


೦ 


2 ಹುದ್ದೆ 
( ಸಂಶೋಧನಾ 

ತರಬೇತಿ) 
( ಯೋಜನಾ) 


ಹೈದ್ರಬಾದ್ – ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ 
ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 

ಒಟ್ಟು | 


೦ 


2 


| 


೦ 


ವೃಂದ 


ನೇರ 


…(L 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ. ಆರ್‌.ರವೀಂದ್ರ 
ಸರ್ಕಾರದ ಉಪ ಕಾರ್ಯದರ್ಶಿ 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 109 ಪಿಐಎಂ 2014 , ದಿನಾಂಕ:03 .02 .2015ಕ್ಕೆ ಅನುಬಂಧ - 2 
ಆಯುಷ್ ಇಲಾಖೆಯ ಬೋಧಕೇತರ ವರ್ಗಕ್ಕೆ ಸಂಬಂಧಿಸಿದಂತೆ ಗ್ರೂಪ್ - ಬಿ ಮಂಜೂರಾತಿ ಹುದ್ದೆಗಳಿಗೆ 
_ 371 ( ಜೆ ) ರನ್ವಯ ನಿಗದಿಪಡಿಸಲಾದ ಮೀಸಲಾತಿ ವಿವರಗಳು 
ರಾಜ್ಯವ್ಯಾಪಿ ಸ್ಥಳೀಯ ಸ್ಥಳೀಯ ವೃಂದದಲ್ಲಿ ಹೈ - ಕ 

ಉಳಿದ 
ವೃಂದದಲ್ಲಿ ಹೈ - ಕ ಪ್ರದೇಶದವರಿಗಾಗಿ ನೇ . ನೇ . ಮತ್ತು 

ಮೂಲ 
ಪ್ರದೇಶದವರಿಗಾಗಿ 

ಪದೋನ್ನತಿಗಾಗಿ ವೃಂದ ಮತ್ತು ನೇಮಕಾತಿ 
ವೃಂದ ಮತ್ತು 

ಗುರುತಿಸಲಾದ 

ನಿಯಮಗಳನ್ವಯ ತುಂಬಲು 
ನೇಮಕಾತಿ 

ಮಂಜೂರಾದ 1) “ ಏ” ವೃಂದ - ಶೇ .75 ಗುರುತಿಸಲಾದ ಹುದ್ದೆಗಳು 
ನಿಯಮಹಗಳನ್ವಯ ಮುಂಬಡ್ತಿ | 

ಕ್ಷೇತ್ರ ವ್ಯಾಪ್ತಿ 
ನೇಮಕಾತಿ 

ಹುದ್ದೆಗಳು 2) “ ಸಿ” ವೃಂದ - ಶೇ .80 ಮುಂಬಡ್ತಿ 
ಮಂಜೂರಾದ ವೃಂದ 
ಬಲ 

3) “ ಡಿ ” ವರ್ಗ - ಶೇ . 85 
ಹಾಗೂ 
4) ರಾಜ್ಯಮಟ್ಟದ ಶೇ . 8 ರಷ್ಟು 

ಹುದ್ದೆಗಳು 
7 

8 
1 ಹುದ್ದೆ 

100 % ಹೈದ್ರಬಾದ್ - ಕರ್ನಾಟಕ ಪ್ರದೇಶದ 
ನೇರ ಕಛೇರಿಗಳು 
ನೇಮಕಾತಿ 

ರಾಜ್ಯ ಮಟ್ಟದ ಕಛೇರಿಗಳು | 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 
ಕಛೇರಿಗಳು 

- ಒಟ್ಟು | 1 


ವೇತನ ಶ್ರೇಣಿ 
( ರೂ . ಗಳಲ್ಲಿ) 


ಹುದ್ದೆ 


ನೇ . ನೇ 


3 


|0||0 


2|೦ 


ವೈಜ್ಞಾನಿಕ 
ಸಹಾಯಕರು 


| 


ರೂ 22800 
43200 


೦| 


|0 


|- 


೪೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


ಭಾಗ ೪ಎ 


ಹೈದ್ರಬಾದ್ – ಕರ್ನಾಟಕ ಪ್ರದೇಶದ 
ಕಛೇರಿಗಳು 


1 ಹುದ್ದೆ 


100 % 


ಔಷಧ ಪರಿವೀಕ್ಷಕರು | ರೂ 22800 
( ಆಯುರ್ವೇದ) 43200 


ನೇರ 


ರಾಜ್ಯ ಮಟ್ಟದ ಕಛೇರಿಗಳು 


ನೇಮಕಾತಿ 


ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 


ಕಛೇರಿಗಳು 


ಒಟ್ಟು | | 


ಔಷಧ ಪರಿವೀಕ್ಷಕರು 


ಹೈದ್ರಬಾದ್ – ಕರ್ನಾಟಕ ಪ್ರದೇಶದ 
ಕಛೇರಿಗಳು 


(ಹೋಮಿಯೋಪತಿ) 


ರೂ 22800 


1 ಹುದ್ದೆ 


100 % 


43200 


ನೇರ 


ನೇಮಕಾತಿ 


ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 
ಕಛೇರಿಗಳು 


ಒಟ್ಟು 


ಹೈದ್ರಬಾದ್ – ಕರ್ನಾಟಕ ಪ್ರದೇಶದ 
ಕಛೇರಿಗಳು 


4 


. 


ರೂ 22800 


3 ಹುದ್ದೆಗಳು | 100 % ಮುಂಬಡ್ತಿ 


ಶುಕ್ರೂಷಕಿ 
ಅಧೀಕ್ಷಕರು 
ಶ್ರೇಣಿ - 1 


43200 


ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 
ಕಛೇರಿಗಳು 


ಒಟ್ಟು 


5 


. 


7 ಹುದ್ದೆಗಳು | 100 % ಮುಂಬಡ್ತಿ 


ಶುಕ್ರೂಷಕಿ 
ಅಧೀಕ್ಷಕರು 
ಶ್ರೇಣಿ - 2 


ರೂ 21600 
40050 


ಹೈದ್ರಬಾದ್ - ಕರ್ನಾಟಕ ಪ್ರದೇಶದ 
ಕಛೇರಿಗಳು 
ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 
ಕಛೇರಿಗಳು 


ಸಹಾಯಕ 
ತೋಟಗಾರಿಕೆ 
ಅಧಿಕಾರಿ 


2 ಹುದ್ದೆಗಳು 


ನಿಯೋಜನೆ 


ರೂ 21600 
40050 


ಒಟ್ಟು 
ಹೈದ್ರಬಾದ್ – ಕರ್ನಾಟಕ ಪ್ರದೇಶದ 
ಕಛೇರಿಗಳು 
ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 
ಕಛೇರಿಗಳು 

- ಒಟ್ಟು | 


2 


| 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


೪೩೯ 


7 


0 


ವಲಯ ಅರಣ್ಯ 
ಸಂರಕ್ಷಣಾಧಿಕಾರಿಗಳು 


ಹೈದ್ರಬಾದ್ – ಕರ್ನಾಟಕ ಪ್ರದೇಶದ 
ಕಛೇರಿಗಳು 


2 ಹುದ್ದೆಗಳು 


ನಿಯೋಜನೆ 


ರೂ 21600 
40050 


ರಾಜ್ಯ ಮಟ್ಟದ ಕಛೇರಿಗಳು 


|0|| 


|೦|೧ 


ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 


0 


ಕಛೇರಿಗಳು 


| 


ಒಟ್ಟು 


|0| 


N|- 


N 


ಸಹಾಯಕ ಆಡಳಿತ 
ಅಧಿಕಾರಿ 


ಹೈದ್ರಬಾದ್ - ಕರ್ನಾಟಕ ಪ್ರದೇಶದ 
ಕಛೇರಿಗಳು 


17 ಹುದ್ದೆಗಳು 


100 % 


| 


ರೂ 21600 
40050 


ಮುಂಬಡ್ತಿ 


ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 
ಕಛೇರಿಗಳು 


|-|0 


೧| 


| 


ಒಟ್ಟು | 


೧|೦ 


|| 


ಶುಕ್ರೂಷಕಿ ಶಿಕ್ಷಕರು 


ರೂ 


21600 


೦ 


ಹೈದ್ರಬಾದ್ - ಕರ್ನಾಟಕ ಪ್ರದೇಶದ 
ಕಛೇರಿಗಳು 


40050 


1 ಹುದ್ದೆ 


100 % 


ಮುಂಬಡ್ತಿ 


ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 


ಕಛೇರಿಗಳು 


ಒಟ್ಟು 


ಹೈದ್ರಬಾದ್ - ಕರ್ನಾಟಕ ಪ್ರದೇಶದ 
ಕಛೇರಿಗಳು 


10 


| 


ರೂ 21600 


2 ಹುದ್ದೆಗಳು 


ಅಧೀಕ್ಷಕರು 
( ಲೆಕ್ಕಪತ್ರ) 


40050 


ನಿಯೋಜನೆ 


ರಾಜ್ಯ ಮಟ್ಟದ ಕಛೇರಿಗಳು 


ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 


ಕಛೇರಿಗಳು 


ಒಟ್ಟು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ. ಆರ್‌. ರವೀಂದ್ರ 
ಸರ್ಕಾರದ ಉಪ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


೪೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 


ಭಾಗ ೪ಎ 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 109 ಪಿಐಎಂ 2014 , ದಿನಾಂಕ:03.02. 2015ಕ್ಕೆ ಅನುಬಂಧ - 3 
ಆಯುಷ್ ಇಲಾಖೆಯ ಬೋಧಕೇತರ ವರ್ಗಕ್ಕೆ ಸಂಬಂಧಿಸಿದಂತೆ ಗ್ರೂಪ್ - ಸಿ ಮಂಜೂರಾತಿ ಹುದ್ದೆಗಳಿಗೆ 
371 ( ಜೆ) ರನ್ವಯ ನಿಗದಿಪಡಿಸಲಾದ ಮೀಸಲಾತಿ ವಿವರಗಳು 

ರಾಜ್ಯವ್ಯಾಪಿ ಸ್ಥಳೀಯ ವೃಂದದಲ್ಲಿ | ಸ್ಥಳೀಯ ವೃಂದದಲ್ಲಿ ಹೈ - ಕ 

ಹೈ - ಕ ಪ್ರದೇಶದವರಿಗಾಗಿ ಪ್ರದೇಶದವರಿಗಾಗಿ ನೇ . ನೇ . ಮತ್ತು 
ವೃಂದ ಮತ್ತು 

ಗುರುತಿಸಲಾದ 

ಪದೋನ್ನತಿಗಾಗಿ ವೃಂದ ಮತ್ತು 
ನೇಮಕಾತಿ 

1) “ ಏ” ವೃಂದ - ಶೇ .75 ನೇಮಕಾತಿ ನಿಯಮಗಳನ್ವಯ 
ನೇರ 

ಮಂಜೂರಾದ 
ನಿಯಮಕ್ಳನ್ವಯ ಮುಂಬಡ್ತಿ 

ತುಂಬಲು ಗುರುತಿಸಲಾದ 
ಕ್ಷೇತ್ರ ವ್ಯಾಪ್ತಿ 

2) “ ಸಿ ” ವೃಂದ - ಶೇ . 80 
ನೇಮಕಾತಿ 

ಹುದ್ದೆಗಳು 
ಮಂಜೂರಾದ ವೃಂದ 

ಹುದ್ದೆಗಳು 

3) “ ಡಿ ” ವರ್ಗ - ಶೇ . 85 
ಬಲ 

ಹಾಗೂ 
4) ರಾಜ್ಯಮಟ್ಟದ ಶೇ . 8 ರಷ್ಟು 

ಮುಂಬಡ್ತಿ 
ಹುದ್ದೆಗಳು 


ಉಳಿದ 
ಮೂಲ 
ವೃಂದ 


#(JL 


ಹುದ್ದೆ 


ವೇತನ ಶ್ರೇಣಿ 
( ರೂ . ಗಳಲ್ಲಿ ) 


ನೇ . ನೇ 


- 


12 


ಅಧೀಕ್ಷಕರು 


ರೂ 20೦೦೦ 


ಹೈದ್ರಬಾದ್ – ಕರ್ನಾಟಕ ಪ್ರದೇಶದ 
ಕಛೇರಿಗಳು 


36300 


27 ಹುದ್ದೆಗಳು 


100 % 


ಮುಂಬಡ್ತಿ 


ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 
ಕಛೇರಿಗಳು 


24 


ರೂ 200೦೦ 


ಸಹಾಯಕ ಸಾಂಖ್ಯಿಕ 
ಅಧಿಕಾರಿ 


ಒಟ್ಟು 
ಹೈದ್ರಬಾದ್ – ಕರ್ನಾಟಕ ಪ್ರದೇಶದ 
ಕಛೇರಿಗಳು 


36300 


1 ಹುದ್ದೆ 


ನಿಯೋಜನೆ 


ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 


ಕಛೇರಿಗಳು 


ರೂ 17650 


ಶುಕ್ರೂಷಕಿ 
( Staff Nurse) 


ಒಟ್ಟು 
ಹೈದ್ರಬಾದ್ – ಕರ್ನಾಟಕ ಪ್ರದೇಶದ 
ಕಛೇರಿಗಳು | 


320೦೦ 


197 ಹುದ್ದೆಗಳು 


100 % 


ನೇರ 


57 


ನೇಮಕಾತಿ 


94 


ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 
ಕಛೇರಿಗಳು 

ಒಟ್ಟು | 


197 


| 


| 


೦ 


38 


| 


159 


159 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 


4 . 


ಆರ್ಟಿಸ್ಟ್ ಕಮ್ 
ಫೋಟೋಗ್ರಾಫರ್ 


ರೂ 17650 
32೦೦೦ 


3 ಹುದ್ದೆಗಳು 


100 % 
ನೇರ 
ನೇಮಕಾತಿ 


ಹೈದ್ರಬಾದ್ – ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 


ಔಷಧ ವಿಶ್ಲೇಷಕರು 


ರೂ 16000 
29600 


ರಸಾಯನ ಶಾಸ್ತ್ರ 
ಮೈಕ್ರೋ 
ಬಯಾಲಜಿ 
ಸಸ್ಯ ಶಾಸ್ತ್ರ 
ಔಷಧ ವಿಜ್ಞಾನ - 
04 ಹುದ್ದೆಗಳು 


ಒಟ್ಟು 
ಹೈದ್ರಬಾದ್ – ಕರ್ನಾಟಕ 
100 % ನೇರ | ಪ್ರದೇಶದ ಕಛೇರಿಗಳು 
ನೇಮಕಾತಿ | ರಾಜ್ಯ ಮಟ್ಟದ ಕಛೇರಿಗಳು | 

ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ 


ಕಛೇರಿಗಳು 


ಒಟ್ಟು | 


6 . 


ರೂ 16000 


ಪ್ರಯೋಗಶಾಲಾ 
ತಂತ್ರಜ್ಞರು 
( ಔಷಧಗಳು) 


29600 


ಹೈದ್ರಬಾದ್ – ಕರ್ನಾಟಕ 
100 % ನೇರ | ಪ್ರದೇಶದ ಕಛೇರಿಗಳು 


1 ಹುದ್ದೆ 


ನೇಮಕಾತಿ 


ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ 


ಕಛೇರಿಗಳು 


1 


ರೂ 160೦೦ 
29600 


ಹಿರಿಯ 
ಪ್ರಯೋಗಶಾಲಾ 
ತಂತ್ರಜ್ಞರು 
( ಔಷಧಗಳು ) 


3 ಹುದ್ದೆಗಳು 


100 % 
ಮುಂಬಡ್ತಿ 


- ಒಟ್ಟು | 
ಹೈದ್ರಬಾದ್ – ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ 


ಕಛೇರಿಗಳು 


- ಒಟ್ಟು | 


3 


| 


೪೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


ಭಾಗ ೪ಎ 


8 | ಯೋಗ ಶಿಕ್ಷಕರು 


| ರೂ 160೦೦ - | 2 ಹುದ್ದೆಗಳು 

29600 


1O0 % ನೇರ | ಹೈದ್ರಬಾದ್ - ಕರ್ನಾಟಕ 
ನೇಮಕಾತಿ | ಪ್ರದೇಶದ ಕಛೇರಿಗಳು 

ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 


ಒಟ್ಟು 


ಕಿರಿಯ ಪ್ರಯೋಗ | ರೂ 14550 
ಶಾಲಾ ತಂತ್ರಜ್ಞರು 26700 


27 ಹುದ್ದೆಗಳು 


ಹುಟ್ಟು | 


10 | 


ಕ್ಷ - ಕಿರಣ ತಂತ್ರಜ್ಞರು 


ರೂ 14550 
26700 


10 ಹುದ್ದೆ 


ಹೈದ್ರಬಾದ್ – ಕರ್ನಾಟಕ 
ನಿಯೋಜನೆ 

ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 

ಒಟ್ಟು 
ಹೈದ್ರಬಾದ್ – ಕರ್ನಾಟಕ 
ನಿಯೋಜನೆ ಪ್ರದೇಶದ ಕಛೇರಿಗಳು 

ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 

ಒಟ್ಟು 
ಹೈದ್ರಬಾದ್ - ಕರ್ನಾಟಕ 

ಪ್ರದೇಶದ ಕಛೇರಿಗಳು 
100 % ನೇರ | ರಾಜ್ಯ ಮಟ್ಟದ ಕಛೇರಿಗಳು 
ನೇಮಕಾತಿ 

ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 


11 


102 


ರೂ 14550 
26700 


ಫಾರ್ಮಸಿಸ್ಟ್ 
( ಆಯುರ್ವೇದ / 
ಯುನಾನಿ / ಸಿದ್ಧ / 
ಹೋಮಿಯೋಪತಿ) 


414 ಹುದ್ದೆಗಳು 


27 


285 


ಒಟ್ಟು 


329 


12 | ಗ್ರಂಥಪಾಲಕರು 


ರೂ 14550 
26700 


1 ಹುದ್ದೆ 


100 % 
ಮುಂಬಡ್ತಿ 


ಹೈದ್ರಬಾದ್ – ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು | 

- ಒಟ್ಟು | 


1 


| 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 


೪೪೩ 


||0 


13 | ರೇಡಿಯೋಗ್ರಾಫರ್ 


ರೂ 14550 
26700 


1 ಹುದ್ದೆ 


ನಿಯೋಜನೆ 


ಹೈದ್ರಬಾದ್ - ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 


|-|೦ 


ಒಟ್ಟು 


14 


ಸಹಾಯಕ 
ಗ್ರಂಥಪಾಲಕರು 


ರೂ 14550 - | 7 ಹುದ್ದೆಗಳು 
26700 


ಹೈದ್ರಬಾದ್ – ಕರ್ನಾಟಕ 
100 % ನೇರ | ಪ್ರದೇಶದ ಕಛೇರಿಗಳು 
ನೇಮಕಾತಿ | ರಾಜ್ಯ ಮಟ್ಟದ ಕಛೇರಿಗಳು 

ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 


ಒಟ್ಟು 


ಪ್ರಥಮ ದರ್ಜೆ 
ಸಹಾಯಕರು 


ರೂ 14550 - 


79 ಹುದ್ದೆಗಳು 


ಹೈದ್ರಬಾದ್ – ಕರ್ನಾಟಕ 
ಪ್ರದೇಶದ ಕಛೇರಿಗಳು 


26700 


50 % 


50 % ನೇರ 


ಮುಂಬಡ್ತಿ | ನೇಮಕಾತಿ | ರಾಜ್ಯ ಮಟ್ಟದ ಕಛೇರಿಗಳು 


29 


36 


ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 


67 


16 


ರೂ 14550 - 


3 ಹುದ್ದೆಗಳು 


ನಿಯೋಜನೆ 


ಆಂತರಿಕ ಲೆಕ್ಕ 
ಪರಿಶೋಧಕರು 


26700 


ಒಟ್ಟು 
ಹೈದ್ರಬಾದ್ – ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 


ಒಟ್ಟು 


೪೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 


ಭಾಗ ೪ಎ 


17 | ಶೀಘ್ರಲಿಪಿಗಾರರು 


ರೂ 14550 
26700 


9 ಹುದ್ದೆಗಳು 


ನೇರ 


1/ 3 % | 2 / 3 % ಹೈದ್ರಬಾದ್ – ಕರ್ನಾಟಕ 
ಮುಂಬಡ್ತಿ 

ಪ್ರದೇಶದ ಕಛೇರಿಗಳು 
ನೇಮಕಾತಿ | ರಾಜ್ಯ ಮಟ್ಟದ ಕಛೇರಿಗಳು 

ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 


ಹಿರಿಯ 
ಬೆರಳಚ್ಚುಗಾರರು 


ರೂ 14550 - | 3 ಹುದ್ದೆಗಳು 
26700 


100 % 
ಮುಂಬಡ್ತಿ 


ಒಟ್ಟು 
ಹೈದ್ರಬಾದ್ – ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 


- ಒಟ್ಟು 


19 


ತೋಟಗಾರಿಕೆ 
ಸಹಾಯಕರು 


ರೂ 12500 
24೦೦೦ 


1 ಹುದ್ದೆ 


ನಿಯೋಜನೆ 


ಹೈದ್ರಬಾದ್ - ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 

ಒಟ್ಟು | 
ಹೈದ್ರಬಾದ್ – ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ ಕಛೇರಿಗಳು | 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 


1 


20 | ಕ್ಷೇತ್ರ ಸಹಾಯಕರು 


ನಿಯೋಜನೆ 


ರೂ 12500 - | 3 ಹುದ್ದೆಗಳು 
24000 


ನಿಯೋಜನೆ 


| ( ಕಿ. ಮ . ಆ . ಸ ) 

ಎ . ಎನ್ . ಎಂ . 


ರೂ 12500 - | 81 ಹುದ್ದೆಗಳು 
24೦೦೦ 


ಒಟ್ಟು 
ಹೈದ್ರಬಾದ್ – ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 

ಒಟ್ಟು | 


81 


81 


| 


41 


| 


೦ 


| 


41 


| 40 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 


೪೪೫ 


22 | ಮೆಕ್ಯಾನಿಕ್ 


ರೂ 11600 - | 1 ಹುದ್ದೆ 
21000 


100 % 
ನೇರ 


ನೇಮಕಾತಿ 


ಹೈದ್ರಬಾದ್ – ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 


ಒಟ್ಟು 


| 


23 | ದ್ವಿತೀಯ ದರ್ಜೆ 

ಸಹಾಯಕರು 


| ರೂ 11600 - | 86 ಹುದ್ದೆಗಳು 

21೦೦೦ 


33 % || 67 % 
ಮುಂಬಡ್ತಿ ನೇರ 

ನೇಮಕಾತಿ 


| 


74 


100 % 
ನೇರ 


24 | ಬೆರಳಚ್ಚುಗಾರರು 


ರೂ 


11600 - | 


30 ಹುದ್ದೆಗಳು 


[ 


0 


21೦೦೦ 


ನೇಮಕಾತಿ 


ಹೈದ್ರಬಾದ್ - ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 

ಒಟ್ಟು 
ಹೈದ್ರಬಾದ್ - ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 

ಒಟ್ಟು 
ಹೈದ್ರಬಾದ್ – ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 

ಒಟ್ಟು | 


-|8| 


25 | ವಾಹನ ಚಾಲಕರು 


8 ಹುದ್ದೆಗಳು 


ರೂ 11600 
21೦೦೦ 


100 % 
ಮುಂಬಡ್ತಿ 


|N| 


8 


| 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ. ಆರ್ . ರವೀಂದ್ರ 
ಸರ್ಕಾರದ ಉಪ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


೪೪೬ 


ಕರ್ನಾಟಕ ರಾಜ್ಯಪತ್ರ ಗುರುವಾರ , ಮಾರ್ಚ್ ೧೨, ೨೦೧೫ 


ಭಾಗ ೪ಎ 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 109 ಪಿಐಎಂ 2014 , ದಿನಾಂಕ:03. 02. 2015ಕ್ಕೆ ಅನುಬಂಧ - 4 
ಆಯುಷ್ ಇಲಾಖೆಯ ಬೋಧಕೇತರ ವರ್ಗಕ್ಕೆ ಸಂಬಂಧಿಸಿದಂತೆ ಗ್ರೂಪ್ - ಡಿ ( ಕಿರಿಯ ಶ್ರೇಣಿ) ಮಂಜೂರಾತಿ ಹುದ್ದೆಗಳಿಗೆ 
371 ( ಜೆ) ರನ್ವಯ ನಿಗದಿಪಡಿಸಲಾದ ಮೀಸಲಾತಿ ವಿವರಗಳು 

ರಾಜ್ಯವ್ಯಾಪಿ ಸ್ಥಳೀಯ 
ವೃಂದದಲ್ಲಿ ಹೈ - ಕ 
ಪ್ರದೇಶದವರಿಗಾಗಿ 

ಗುರುತಿಸಲಾದ 
ವೃಂದ ಮತ್ತು 

1) " ಬಿ ವೃಂದ - 
ನೇಮಕಾತಿ 

ಮಂಜೂರಾ 
ನೇರ 

ಶೇ . 75 
ನಿಯಮಹಗಳನ್ವಯ | ಮುಂಬಡ್ತಿ | 

ಕ್ಷೇತ್ರ ವ್ಯಾಪ್ತಿ 
ನೇಮಕಾತಿ 

2 ) " ಸಿ ವೃಂದ - 
ಮಂಜೂರಾದ 

ಹುದ್ದೆಗಳು 

ಶೇ . 80 
ವೃಂದ ಬಲ 

3 ) “ ಡಿ ” ವರ್ಗ - ಶೇ . 
85 ಹಾಗೂ 
4) ರಾಜ್ಯಮಟ್ಟದ ಶೇ . 8 
ರಷ್ಟು ಹುದ್ದೆಗಳು 


ಸ್ಥಳೀಯ ವೃಂದದಲ್ಲಿ ಹೈ - ಕ | ಉಳಿದ 
ಪ್ರದೇಶದವರಿಗಾಗಿ ನೇ . ನೇ . ಮೂಲ 
ಮತ್ತು ಪದೋನ್ನತಿಗಾಗಿ ವೃಂದ 
ವೃಂದ ಮತ್ತು ನೇಮಕಾತಿ 
ನಿಯಮಗಳನ್ವಯ ತುಂಬಲು 
ಗುರುತಿಸಲಾದ ಹುದ್ದೆಗಳು 


. 


( 
d 


ಹುದ್ದೆ 


ವೇತನ ಶ್ರೇಣಿ 
( ರೂ . ಗಳಲ್ಲಿ ) 


ಮುಂಬಡ್ತಿ | 


ನೇ . ನೇ 


2 


1 


| 


ವನಪಾಲಕರು 


ರೂ 10400 
16400 


2 ಹುದ್ದೆ 


ನಿಯೋಜನೆ 


ಹೈದ್ರಬಾದ್ - ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 
ಕಛೇರಿಗಳು 


2 | 


ಅರಣ್ಯ ರಕ್ಷಕರು 


ರೂ 


10400 


5 ಹುದ್ದೆ 


ನಿಯೋಜನೆ 


16400 


ಒಟ್ಟು | 
ಹೈದ್ರಬಾದ್ – ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 
ಕಛೇರಿಗಳು 

ಒಟ್ಟು 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 


೪೪೭ 


3 | ಮಸಾಜಿಸ್ಟ್ 


ರೂ 10400 
16400 


19 ಹುದ್ದೆಗಳು 


100 % 
ಮುಂಬಡ್ತಿ 


ಹೈದ್ರಬಾದ್ – ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 
ಕಛೇರಿಗಳು 


4 


| ಕುಕ್ 


ರೂ 10400 
16400 


34 ಹುದ್ದೆಗಳು 


100 % 
ಮುಂಬಡ್ತಿ 


ಒಟ್ಟು 
ಹೈದ್ರಬಾದ್ – ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದಕಛೇರಿಗಳು 


5 | ಮೇಸ್ತ್ರಿ 


ರೂ 10400 
16400 


2 ಹುದ್ದೆಗಳು 


100 % 
ಮುಂಬಡ್ತಿ 


ಒಟ್ಟು 
ಹೈದ್ರಬಾದ್ - ಕರ್ನಾಟಕ 
ಪ್ರದೇಶದ ಕಛೇರಿಗಳು 
ರಾಜ್ಯ ಮಟ್ಟದ ಕಛೇರಿಗಳು 
ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ ಒಳಪಡದ 
ಕಛೇರಿಗಳು | 


297 


44 


237 


ಒಟ್ಟು 
ಹೈದ್ರಬಾದ್ - ಕರ್ನಾಟಕ 
ಪ್ರದೇಶದ ಕಛೇರಿಗಳು 

ರಾಜ್ಯ ಮಟ್ಟದ ಕಛೇರಿಗಳು | 
100 % ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 

ನೇರ | ಒಳಪಡದ ಕಛೇರಿಗಳು 
ನೇಮಕಾತಿ 


- 


19 


218 


೧ | 


766 


ರೂ 9600 - | 1300 ಹುದ್ದೆಗಳು | 
14500 


766 


ಅಟರೇಟ್ ಅಟೆಂಡರ್ 
/ ಅಟೆಂಡರ್ | | 
ಮ್ಯೂಸಿಯಂ ಕೀಪರ್ 
/ ದಫೇದಾರ್ / 
ಲ್ಯಾಬೋರೇಟರಿ 
ಅಟೆಂಡರ್ / ಲೈಬ್ರರಿ 
ಅಟೆಂಡರ್ / 
ಸರ್ಜಿಕಲ್ ಅಟೆಂಡರ್ 
(134 ಹುದ್ದೆಗಳು ) 
ಮ್ಯೂನ್(478 
ಹುದ್ದೆಗಳು ಫಾರ್ಮಸಿ 
ಅಟೆಂಡರ್ / ವಾರ್ಡ್ 


೪೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 


ಭಾಗ ೪ಎ 


ಆಯಾ / ವಾಚ್ 
ಮ್ಯಾನ್ / ಗೂರ್ಖ 
ವಾಚ್ ಮ್ಯಾನ್ | 
ಪ್ಯಾಕರ್ / 
ಸಯಾನಿಟರಿ ವರ್ಕರ್ 
/ ದಓಭಿ / ಸೈಕಲ್ 
ಆರ್ಡಲಿ್ರ / ಥೆರಪಿಸ್ಟ್ 
/ ಮಲ್ಟಿ ಪರ್ ಪಸ್ 
ವರ್ಕರ್ ( 688 
ಹುದ್ದೆಗಳು) 
ಒಟ್ಟು ಹುದ್ದೆಗಳು : 
134 + 478 + 688 
+ 1300 


272 


272 


1028 


೦೦ 


ಡಯಟ್ 
ಡಿಸ್ಟ್ರಿಬ್ಯೂಟರ್ 


ರೂ 9600 
14500 


11 ಹುದ್ದೆಗಳು 


ಒಟ್ಟು | 1300 
1೦೦ % | ಹೈದ್ರಬಾದ್ - ಕರ್ನಾಟಕ 

ನೇರ | ಪ್ರದೇಶದ ಕಛೇರಿಗಳು 
ನೇಮಕಾತಿ || ರಾಜ್ಯ ಮಟ್ಟದ ಕಛೇರಿಗಳು 

ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ 
ಒಳಪಡದ ಕಛೇರಿಗಳು 


೦೦ 


೦ 


8 | ಗಾರ್ಡನರ್ 


೦ 


ರೂ 9600 
14500 


8 ಹುದ್ದೆಗಳು 


ಒಟ್ಟು 
100 % | ಹೈದ್ರಬಾದ್ - ಕರ್ನಾಟಕ 
ನೇರ 

ಪ್ರದೇಶದ ಕಛೇರಿಗಳು 
ನೇಮಕಾತಿ | ರಾಜ್ಯ ಮಟ್ಟದ ಕಛೇರಿಗಳು | 

ಮೇಲಿನ ಕ್ಷೇತ್ರ ವ್ಯಾಪ್ತಿಗೆ | 
ಒಳಪಡದಕಛೇರಿಗಳು 

ಒಟ್ಟು | 


7 


| 


೦೦ 


8 


| | 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ.ಆರ್‌.ರವೀಂದ್ರ 
ಸರ್ಕಾರದ ಉಪ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


PR. 114 
Sc. 300 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 

೪೪೯ 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಸೇರ್ಪಡೆ ಅಧಿಸೂಚನೆ 

ಸಂಖ್ಯೆ , ಅಪಜೀ 049 ಅಅಸೇ 2014 ಬೆಂಗಳೂರು, ದಿನಾಂಕ: 02 - 12 - 2014 
ದಿನಾಂಕ: 13 - 03 - 2014 ರ ಅಧಿಸೂಚನೆ ಸಂಖ್ಯೆ: ಅಪಜೀ 049 ಅಅಸೇ 2014 ರ ಅನುಬಂಧ - 1 ರ ಕ್ರಮ ಸಂಖ್ಯೆ : 319 ರ ನಂತರ ಕೆಳಕಂಡ ದಿನಗೂಲಿ ನೌಕರರ ವಿವರಗಳನ್ನು ಸೇರ್ಪಡೆಗೊಳಿಸಿ ಆದೇಶಿಸಿದೆ. 
ಕ್ರಸಂ | ಅಭ್ಯರ್ಥಿಯ ಹೆಸರು ಹುಟ್ಟಿದ ವರ್ಗ ( ಸಾಮಾನ್ಯ ದಿನಗೂಲಿ ದಿನಗೂಲಿ | ಪ್ರಸ್ತುತ ದಿನಗೂಲಿ ಸೇವೆಗೆ ಪ್ರಸ್ತುತ ದಿನಗೂಲಿ ಒಟ್ಟು ದಿನಗೂಲಿ | ಪ್ರಸ್ತುತ ದಿನಗೂಲಿ 
ದಿನಾಂಕ / ಹಿಂದುಳಿದ 

ಸೇವೆಗೆ 

ಸೇವೆಗೆ ಸೇರುವ ವಿದ್ಯಾರ್ಹತೆ | ನೇಮಕಗೊಂಡ ಹುದ್ದೆ ನಿರ್ವಹಿಸುತ್ತಿರವ ಸೇವೆಗೆ ಸೇವೆ (ಸೇವಾ ಸೇವೆಯಲ್ಲಿರುವ ಬಗ್ಗೆ 
ವರ್ಗ / ಪರಿಶಿಷ್ಟ ಸೇರಿದ 

ವೇಳೆ ಹಾಗೂ ಹಾಗೂ ವೃಂದ ( ಸದರಿ ಹುದ್ದೆ ಹಾಗೂ ತೆಗೆದುಕೊಳ್ಳಲು ವಿಭಿನ್ನತೆ ಷರಾ ( ವೇತನ ಇತರೆ) 
ಜಾತಿ / ಪರಿಶಿಷ್ಟ 

ದಿನಾಂಕ ಅಭ್ಯರ್ಥಿಯ ಪಡೆದ ಹುದ್ದೆಗೆ ನೇಮಕಾತಿ 

ವೃಂದ 

ಹೊರಡಿಸಿದ ವಿವರದೊಂದಿಗೆ 
ಪಂಗಡ ವಿದ್ಯಾರ್ಹತೆ ದಿನಾಂಕ ನಿಯಮದನ್ವಯ 

ಆದೇಶ 
ಮತ್ತು ಪಡೆದ 

ನಿಗಧಿಪಡಿಸಿದ 
ದಿನಾಂಕ 

ವಿದ್ಯಾರ್ಹತೆ ) | 

ಗುಲ್ಬರ್ಗಾ ವೃತ್ತ / ರಾಯಚೂರು ವಿಭಾಗ 
320 ಹನುಮಂತಪ್ಪ 22 . 07 . 1969 ಪ . ಪ . 01.10 .1992 9ನೇ ತರಗತಿ | 1986 | ಅರಣ್ಯ ಕಾವಲುಗಾರ | 

ಅರಣ್ಯ 

ಇಲ್ಲ 

21 ವರ್ಷಗಳು ಸೇವೆಯಲ್ಲಿರುತ್ತಾರೆ . 
ತಂದೆ ಪರಸಪ್ಪ 

ಕಾವಲುಗಾರ 

ನಿಯಮದಂತೆ 
321 ನಸೀರುದ್ದೀನ್ ಬಿನ್ 21 . 07 .1961 ಮುಸ್ಲಿಂ 

- 11 .1992 9ನೇ ತರಗತಿ ಅರಣ್ಯ ಕಾವಲುಗಾರ ಅರಣ್ಯ 

21 ವರ್ಷಗಳು ದಿನಗೂಲಿ 
ಖಾಜಾಸಾಬಾ 

ಕಾವಲುಗಾರ 

ಪಾವತಿಸಲಾಗುತ್ತಿದೆ. 
ಗುಲ್ಬರ್ಗಾ ವೃತ್ತ, ಸಾಮಾಜಿಕ ಅರಣ್ಯ , ಯಾದಗಿರಿ 
322 ಬಿಲೇಶ ಬಿನ್ 01.04 .1966 ಪ . ಜಾ . 29 .06.1977% 7ನೇ ತರಗತಿ 

ವಾಹನ ಚಾಲಕ | ವಾಹನ ಚಾಲಕ 

37 ವರ್ಷಗಳು | ರೂ . 236.50 + 
ರಾಮಪ್ಪ 

2000 
323 | ರಾಣಪ್ಪ ತಂದೆ | 24.06.1972 ಪ . ಜಾ . 23 .11 .1992 | 7ನೇ ತರಗತಿ 

ವಾಹನ ಚಾಲಕ ವಾಹನ ಚಾಲಕ 

21 ವರ್ಷ ರೂ . 236.50 + 2000 
ಗುಂಡಪ್ಪ 

* ಕ್ರಮ ಸಂಖ್ಯೆ: 322ರಲ್ಲಿನ ದಿನಗೂಲಿ ನೌಕರರ ವಯಸ್ಸು 18 ವರ್ಷ ತುಂಬಿದ ದಿನವನ್ನು ಸೇವೆಗೆ ಸೇರಿದ ದಿನಾಂಕವೆಂದು ಪರಿಗಣಿಸಿದೆ. 
ಸೂಚನೆ: ಈ ಸೇರ್ಪಡೆ ಅಧಿಸೂಚನೆಯಲ್ಲಿರುವ ಹೆಸರು ಮತ್ತು ವಿವರಗಳು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 

1. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ( ಅರಣ್ಯಪಡೆ ಮುಖ್ಯಸ್ಥರು) ಇವರು ನೀಡಿದ ಮಾಹಿತಿಯಂತೆ ಆಧರಿಸಿದೆ. 
2. ದಿನಗೂಲಿ ನೌಕರರು ಸೇವೆಗೆ ಸೇರುವಾಗ ಮತ್ತು ಈಗ ನೀಡಿರುವ ಮಾಹಿತಿಯು ಸುಳ್ಳು / ನಕಲಿ / ಪೋರ್ಜರಿಯಾಗಿದ್ದಲ್ಲಿ ಅವರ ಹೆಸರು ಈ ಅಧಿಸೂಚನೆಯಿಂದ ಸ್ವಯಂ ಚಾಲಿತವಾಗಿ ರದ್ದಾಗುತ್ತದೆ. 

ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ , 2012 ರಂತೆ ಅರ್ಹತೆ ಹೊಂದದೆ ಇದ್ದಲ್ಲಿ ಅಂತಹವರ ಹೆಸರು ಈ ಅಧಿಸೂಚನೆಯಿಂದ ಸ್ವಯಂ ಚಾಲಿತವಾಗಿ ರದ್ದಾಗುತ್ತದೆ. ಈ ಬಗ್ಗೆ . 
ಸರ್ಕಾರವು ಹಕ್ಕನ್ನು ಕಾಯ್ದಿರಿಸಿಕೊಂಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಬಾಲಕೃಷ್ಣಯ್ಯ 
PR , 970 

ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು) 
SC . 50 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ವೇಳೆ 


೪೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 

ಭಾಗ ೪ಎ 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಸೇರ್ಪಡೆ ಅಧಿಸೂಚನೆ 

ಸಂಖ್ಯೆ, ಅಪಜೀ 058 ಅಅಸೇ 2014 , ಬೆಂಗಳೂರು, ದಿನಾಂಕ: 26 - 12 - 2014 
ದಿನಾಂಕ: 30 - 09 -2014 ರ ಸೇರ್ಪಡೆ ಅಧಿಸೂಚನೆ ಸಂಖ್ಯೆ: ಅಪಜೀ 058 ಅಅಸೇ 2014 ರಲ್ಲಿನ ಕ್ರಮ ಸಂಖ್ಯೆ: 326 ರ ನಂತರ ಕೆಳಕಂಡ ದಿನಗೂಲಿ ನೌಕರರ ವಿವರಗಳನ್ನು ಸೇರ್ಪಡೆಗೊಳಿಸಿ ಆದೇಶಿಸಿದೆ. 
ಕ್ರಸಂ | ಅಭ್ಯರ್ಥಿಯ ಹೆಸರು ಹುಟ್ಟಿದ ವರ್ಗ ( ಸಾಮಾನ್ಯ | ದಿನಗೂಲಿ ದಿನಗೂಲಿ | ಪ್ರಸ್ತುತ ದಿನಗೂಲಿ ಸೇವೆಗೆ ಪ್ರಸ್ತುತ ದಿನಗೂಲಿ | ಒಟ್ಟು ದಿನಗೂಲಿ | ಪ್ರಸ್ತುತ ದಿನಗೂಲಿ 
ದಿನಾಂಕ | ಹಿಂದುಳಿದ ಸೇವೆಗೆ ಸೇರಿದ | ಸೇವೆಗೆ ಸೇರುವ | 

ರುವ | ವಿದ್ಯಾರ್ಹತೆ ನೇಮಕಗೊಂಡ ನಿರ್ವಹಿಸುತ್ತಿರವ 

ಸೇವೆಗೆ 

ಸೇವೆ ಸೇವೆಯಲ್ಲಿರುವ ಬಗ್ಗೆ 
ವರ್ಗ/ ಪರಿಶಿಷ್ಟ ದಿನಾಂಕ 

ಹಾಗೂ ಹುದ್ದೆ ಹಾಗೂ 

ಹುದ್ದೆ ಹಾಗೂ 

ತೆಗೆದುಕೊಳ್ಳಲು (ಸೇವಾ ಷರಾ (ವೇತನ 
ಜಾತಿ/ ಪರಿಶಿಷ್ಟ ಅಭ್ಯರ್ಥಿಯ ಪಡೆದ ವೃಂದ ವೃಂದ ಹೊರಡಿಸಿದ 

ವಿಭಿನ್ನತೆ 

ಇತರೆ) 
ಪಂಗಡ ವಿದ್ಯಾರ್ಹತೆ ದಿನಾಂಕ ( ಸದರಿ ಹುದ್ದೆಗೆ 

ಆದೇಶ 

ವಿವರದೊಂದಿಗೆ 
ಮತ್ತು ಪಡೆದ 

ನೇಮಕಾತಿ 
ದಿನಾಂಕ 

ನಿಯಮದನ್ವಯ 
ನಿಗಧಿಪಡಿಸಿದ 
ವಿದ್ಯಾರ್ಹತೆ) | 

_ 9 | 10 | 11 | 12 

ಸಾಮಾಜಿಕ ಅರಣ್ಯ ವಿಭಾಗ, ಚಿತ್ರದುರ್ಗ 
327 | ಎಂ . ಈಶ್ವರಪ್ಪ 01. 06 .1964 ಹಿಂ . ವರ್ಗ | 01. 01.1987 | 8ನೇ ತರಗತಿ 

ಡಿ - ಗ್ರೂಪ್ ವಾಚರ್‌ 

26ವರ್ಷ ಸೇವೆಯಲ್ಲಿರುತ್ತಾರೆ. 
328 ಡಿ. ಮಂಜಣ್ಣ ಬಿನ್ 01. 06 .1958 ಪ . ಜಾ . 01. 04 .1984 | 10ನೇ ತರಗತಿ 

ಡಿ -ಗ್ರೂಪ್ ನಡುತೋಪು 

29 ವರ್ಷ 

ಪ್ರತಿ ದಿನಕ್ಕೆ 
ದ್ಯಾಮಪ್ಪ 

ಕಾವಲುಗಾರ 

ರೂ . 226.50 ರಂತೆ 
ದಾವಣಗೆರೆ ವಿಭಾಗ 
329 | ಕೆ. ಮಲ್ಲಿಕಾರ್ಜುನ 01. 06 .1971 ಸಾಮಾನ್ಯ 01 .01.1994 | 5ನೇ ತರಗತಿ 

ಪಿಸಿಪಿ ದಿನಗೂಲಿ ನೌಕರ 

18 ವರ್ಷ ರೂ . 6795 / 
ಬಿನ್ ತಿಪ್ಪೇಸ್ವಾಮಿ 
| ಆರ್‌. ವೈ . ಸಣ್ಣರಂಗಪ್ಪ 01. 06 .1971 ಪ . ಜಾ . 01. 09.1994 | 10ನೇ ತರಗತಿ 

ಮೇಲಿನಂತೆ 

18 ವರ್ಷ 

ಮೇಲಿನಂತೆ 
ಬಿನ್ ಯಲ್ಲಪ್ಪ 
331 | ಸಿ. ಕರಿಯಪ್ಪ ಬಿನ್ 01 .06 .1968 ಪ . ಪಂ . | 18. 02.1992 | 3ನೇ ತರಗತಿ 

ಮೇಲಿನಂತೆ 

20 ವರ್ಷ ಮೇಲಿನಂತೆ 


330 | 


ಚೌಡಪ್ಪ 


21.04 .1974 


ಪ . ಪಂ . 


08.08 .1993 | 10ನೇ ತರಗತಿ 


ಮೇಲಿನಂತೆ 


18 ವರ್ಷ 


ಮೇಲಿನಂತೆ 


332 | ಓ .ಹೆಚ್. ರಾಚಪ್ಪ 

ಬಿನ್ ಹನುಮಂತಪ್ಪ 


333 


04.05.1961 | 


ಉಪ್ಪಾರ 


ಸಾಮಾಜಿಕ ಅರಣ್ಯ ವಿಭಾಗ , ದಾವಣಗೆರೆ 
| 01. 05.1978³ | 4ನೇ ತರಗತಿ 

ನಡುತೋಪು 
ಕಾವಲುಗಾರ 


ಗ್ರೂಪ್- ಡಿ 


ದಾನಪ್ಪ ಬಿನ್ 
ನಾಗಪ್ಪ 


36 ವರ್ಷ 


ನಿಯಮಾನುಸಾರ 

ದಿನ ಭತ್ಯೆ 
ನೀಡಲಾಗುತ್ತಿದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೨, ೨೦೧೫ 


೪೫೧ 


ಕ್ರಸಂ | ಅಭ್ಯರ್ಥಿಯ ಹೆಸರು 


ಹುಟ್ಟಿದ 
ದಿನಾಂಕ 


ವರ್ಗ ( ಸಾಮಾನ್ಯ | ದಿನಗೂಲಿ ದಿನಗೂಲಿ | ಪ್ರಸ್ತುತ 
/ ಹಿಂದುಳಿದ ಸೇವೆಗೆ ಸೇರಿದ | ಸೇವೆಗೆ ಸೇರುವ | ವಿದ್ಯಾರ್ಹತೆ 
ವರ್ಗ / ಪರಿಶಿಷ್ಟ ದಿನಾಂಕ 

ವೇಳೆ ಹಾಗೂ 
ಜಾತಿ / ಪರಿಶಿಷ್ಟ 

ಅಭ್ಯರ್ಥಿಯ 

ಪಡೆದ 
ಪಂಗಡ 

ವಿದ್ಯಾರ್ಹತೆ ದಿನಾಂಕ 
ಮತ್ತು ಪಡೆದ 
ದಿನಾಂಕ 


ದಿನಗೂಲಿ | ಒಟ್ಟು ದಿನಗೂಲಿ | ಪ್ರಸ್ತುತ ದಿನಗೂಲಿ 
ಸೇವೆಗೆ 

ಸೇವೆ ಸೇವೆಯಲ್ಲಿರುವ ಬಗ್ಗೆ 
ತೆಗೆದುಕೊಳ್ಳಲು (ಸೇವಾ ಷರಾ (ವೇತನ 
ಹೊರಡಿಸಿದ ವಿಭಿನ್ನತೆ 

ಇತರೆ) 
ಆದೇಶ | ವಿವರದೊಂದಿಗೆ 


ವೃಂದ 


ದಿನಗೂಲಿ ಸೇವೆಗೆ ಪ್ರಸ್ತುತ 
ನೇಮಕಗೊಂಡ ನಿರ್ವಹಿಸುತ್ತಿರವ 
ಹುದ್ದೆ ಹಾಗೂ ಹುದ್ದೆ ಹಾಗೂ 

ವೃಂದ 
( ಸದರಿ ಹುದ್ದೆಗೆ 

ನೇಮಕಾತಿ 
ನಿಯಮದನ್ವಯ 
ನಿಗಧಿಪಡಿಸಿದ 
ವಿದ್ಯಾರ್ಹತೆ) 
8 

_ 9 | 
ಮೇಲಿನಂತೆ 


- 


2 


3 


| 


4 


| 


5 | 


10 


11 


12 
ಮೇಲಿನಂತೆ 


18 .04 .1969 


ಪ . ಜಾ . 


01. 04.1985 | 7ನೇ ತರಗತಿ 


29 ವರ್ಷ 


01 . 08.1955 


ಪ . ಜಾ . 


| 


05 . 06 .1973 


ಮುಸ್ಲಿಂ 
ಪ. ಜಾ . 
ಪ . ಪಂ . 
ಪ. ಜಾ . 
ಪ. ಜಾ . 
ಪ. ಪಂ . 


25 . 06 .1961 
01. 06 . 1965 
27 . 06 .1957 
01. 06.1971 
01. 06.1973 
23. 07.1966 


- 


341 | 


- - 


ಪ . ಪಂ , 


334 ಹೆಚ್. ಹೆಚ್ . 

ಓಂಕಾರಪ್ಪ 
335 

ಜಯನಾಯ್ಕ 
336 | ನೌಷಾದ್ 
337 || ಡಿ . ವೆಂಕಟೇಶ್ 
338 | ಚಂದ್ರಪ್ಪ 
339 ತೋತ್ಯಾನಾಯ್ಕ 
340 | ಟಿ. ಜಿ. ಭರತರಾಜ್ 

ಎಸ್. ಜಿ . ಬೋರಯ್ಯ 
342 | ಎ . ಎಂ . ಕಲ್ಲೇಶ್ 
| 343 | ಕೆ. ಆರ್. ರಂಗಪ್ಪ 
344 | ಟಿ . ಸಣ್ಣಬಸಣ್ಣ 
345 | ಶರಣಪ್ಪ 
346 | ಆರ್‌. ಶಿವಣ್ಣ 
347 | ಹೆಚ್ . ಕೆ. ನಾಗರಾಜ 
348 | ಕೆ. ಜಿ . ಉಮೇಶ್ 
349 ಎಂ . ಬಿ . 

ವೇದಮೂರ್ತಿ 
350 | ಬಿ . ಆನಂದ್ 
351 ವೈ . ಕೆಂಚಪ್ಪ | 
352 | ಶಿವಣ್ಣ 


- 08.10 .1986 | ಅನಕ್ಷರಸ್ಥ . 
01.07. 1988% ಅನಕ್ಷರಸ್ಥ 
_ 17 .03.1985 | 10ನೇ ತರಗತಿ 
- 01 . 07 .1986 10ನೇ ತರಗತಿ 

01. 08.1986 - ಅನಕ್ಷರಸ್ಥ 
01.08.1986 | 7ನೇ ತರಗತಿ 
01.08.1986 % 3ನೇ ತರಗತಿ 
01. 07 .1988 | 4ನೇ ತರಗತಿ 
01 .07 .1988 * 10ನೇ ತರಗತಿ 
01 . 07 .1989 4ನೇ ತರಗತಿ 
01. 07 .1989 ಅನಕ್ಷರಸ್ಥ 
01. 01.1990 

ಅನಕ್ಷರಸ್ಥ 
01. 01.1990 4ನೇ ತರಗತಿ 
01.07 .1991 | 7ನೇ ತರಗತಿ 
01.01.1990 | 4ನೇ ತರಗತಿ 


ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ | 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 


28 ವರ್ಷ 
26 ವರ್ಷ 
29 ವರ್ಷ 
28 ವರ್ಷ 
28 ವರ್ಷ 
28 ವರ್ಷ 
28 ವರ್ಷ 
26 ವರ್ಷ 
26 ವರ್ಷ 
25 ವರ್ಷ 
25 ವರ್ಷ 
24 ವರ್ಷ 
24 ವರ್ಷ 
23 ವರ್ಷ 
24 ವರ್ಷ 


ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 


01 .06.1974 


12 . 04 .1960 


- 
- 


| 
| 


17. 02.1964 


•0, 


| 


| 


01. 05 .1967 


ಪ . ಪಂ . 
ಪ . ಪಂ . 
ಪ . ಪಂ . 
ಪ. ಜಾ . 
ಪ . ಪಂ . 
ಪ. ಪಂ . 
ಇತರೆ 


01. 06 .1963 


10 . 02 .1970 


01. 06 . 1966 


06 . 05 .1967 


01. 06 .1985 


09 .06.1960 


ಇತರೆ 
ಪ . ಪಂ . 
ಇತರೆ 


01. 04 .1987 


ಪಿ . ಯು . ಸಿ . 

ಅನಕ್ಷರಸ್ಥ 
- ಅನಕ್ಷರಸ್ಥ 


ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 


29 ವರ್ಷ | 
27 ವರ್ಷ | 
28 ವರ್ಷ 


ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 


01 .04 .1965 


01. 01.1986 


೪೫೨ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


ಭಾಗ ೪ಎ 


ವೇಳೆ 


ವೃಂದ 


ಅನಕ್ಷರಸ್ಥ 


ಕ್ರಸಂ | ಅಭ್ಯರ್ಥಿಯ ಹೆಸರು ಹುಟ್ಟಿದ ವರ್ಗ ( ಸಾಮಾನ್ಯ | ದಿನಗೂಲಿ ದಿನಗೂಲಿ | ಪ್ರಸ್ತುತ ದಿನಗೂಲಿ ಸೇವೆಗೆ | ಪ್ರಸ್ತುತ ದಿನಗೂಲಿ ಒಟ್ಟು ದಿನಗೂಲಿ | ಪ್ರಸ್ತುತ ದಿನಗೂಲಿ 

ದಿನಾಂಕ / ಹಿಂದುಳಿದ | ಸೇವೆಗೆ ಸೇರಿದ | ಸೇವೆಗೆ ಸೇರುವ | ವಿದ್ಯಾರ್ಹತೆ ನೇಮಕಗೊಂಡ ನಿರ್ವಹಿಸುತ್ತಿರವ ಸೇವೆಗೆ 

ಸೇವೆ ಸೇವೆಯಲ್ಲಿರುವ ಬಗ್ಗೆ 
ವರ್ಗ / ಪರಿಶಿಷ್ಟ ದಿನಾಂಕ 

ಹಾಗೂ ಹುದ್ದೆ ಹಾಗೂ ಹುದ್ದೆ ಹಾಗೂ ತೆಗೆದುಕೊಳ್ಳಲು (ಸೇವಾ ಷರಾ (ವೇತನ 
ಜಾತಿ / ಪರಿಶಿಷ್ಟ 

ಅಭ್ಯರ್ಥಿಯ ಪಡೆದ ವೃಂದ 

ಹೊರಡಿಸಿದ ವಿಭಿನ್ನತೆ 

ಇತರೆ) 
ಪಂಗಡ ವಿದ್ಯಾರ್ಹತೆ ದಿನಾಂಕ ( ಸದರಿ ಹುದ್ದೆಗೆ 

ಆದೇಶ | ವಿವರದೊಂದಿಗೆ 
ಮತ್ತು ಪಡೆದ 

ನೇಮಕಾತಿ 
ದಿನಾಂಕ 

ನಿಯಮದನ್ವಯ 
ನಿಗಧಿಪಡಿಸಿದ 

ವಿದ್ಯಾರ್ಹತೆ ) 
3 | 4 | 5 

6 . 

8 ೨ | 

- 11 

12 
353 | ಎಂ . ಕೃಷ್ಣಪ್ಪ 09 . 01 .1962 ಇತರೆ | 01. 03.1984 

ಮೇಲಿನಂತೆ 

30 ವರ್ಷ ಮೇಲಿನಂತೆ 
354 ( ರಾಜಸಾಹೇಬಾ 01.06. 1972 ಮುಸ್ಲಿಂ | 01. 01.1988 * | 10ನೇ ತರಗತಿ 

ಮೇಲಿನಂತೆ 

26 ವರ್ಷ ಮೇಲಿನಂತೆ 
355 ಅಂಜಿನಪ್ಪ 12 .10 .1965 ಪ . ಪಂ . 01. 02 .1986 

ಮೇಲಿನಂತೆ 

28 ವರ್ಷ ಮೇಲಿನಂತೆ 
356 ಅಮೀರ್ ಸಾಬ್ 01. 06 .1962 ಮುಸ್ಲಿಂ | 01 . 09 .1985 

ಮೇಲಿನಂತೆ 

29 ವರ್ಷ ಮೇಲಿನಂತೆ 
357 | ಸಕ್ರಪ್ಪ 01.09 .1955 ಪ . ಜಾ . | 01 .01.1988 

ಮೇಲಿನಂತೆ 

26 ವರ್ಷ ಮೇಲಿನಂತೆ 
358 | ಶೆಟ್ಟಿನಾಯ್ಕ 01 .06 .1968 ಪ. ಜಾ . || 01. 09 .1985 ಅನಕ್ಷರಸ್ಥ 

ಮೇಲಿನಂತೆ 

29 ವರ್ಷ ಮೇಲಿನಂತೆ 
359 | ಸೋಮಲಿಂಗ 15.06.1955 ಇತರೆ | 01.01.1986 | ಅನಕ್ಷರಸ್ಥ , 

ಮೇಲಿನಂತೆ 

28 ವರ್ಷ ಮೇಲಿನಂತೆ 
* ಕ್ರಮ ಸಂಖ್ಯೆ: 333, 334, 336, 341, 343 ಮತ್ತು 354 ರಲ್ಲಿನ ದಿನಗೂಲಿ ನೌಕರರು 18 ವರ್ಷಗಳ ವಯಸ್ಸು ತುಂಬಿದ ದಿನವನ್ನು ಸೇವೆಗೆ ಸೇರಿದ ದಿನಾಂಕವೆಂದು ಪರಿಗಣಿಸಿದೆ. 
ಸೂಚನೆ : ಈ ಸೇರ್ಪಡೆ ಅಧಿಸೂಚನೆಯಲ್ಲಿರುವ ಹೆಸರು ಮತ್ತು ವಿವರಗಳು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 

1. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ( ಅರಣ್ಯಪಡೆ ಮುಖ್ಯಸ್ಥರು) ಇವರು ನೀಡಿದ ಮಾಹಿತಿಯಂತೆ ಆಧರಿಸಿದೆ. 
2. ದಿನಗೂಲಿ ನೌಕರರು ಸೇವೆಗೆ ಸೇರುವಾಗ ಮತ್ತು ಈಗ ನೀಡಿರುವ ಮಾಹಿತಿಯು ಸುಳ್ಳು / ನಕಲಿ / ಪೋರ್ಜರಿಯಾಗಿದ್ದಲ್ಲಿ ಅವರ ಹೆಸರು ಈ ಅಧಿಸೂಚನೆಯಿಂದ ಸ್ವಯಂ ಚಾಲಿತವಾಗಿ ರದ್ದಾಗುತ್ತದೆ. 
3. ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ, 2012 ರಂತೆ ಅರ್ಹತೆ ಹೊಂದದೆ ಇದ್ದಲ್ಲಿ ಅಂತಹವರ ಹೆಸರು ಈ ಅಧಿಸೂಚನೆಯಿಂದ ಸ್ವಯಂ ಚಾಲಿತವಾಗಿ ರದ್ದಾಗುತ್ತದೆ. ಈ ಬಗ್ಗೆ 
ಸರ್ಕಾರವು ಹಕ್ಕನ್ನು ಕಾಯ್ದಿರಿಸಿಕೊಂಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಸ್ . ಬಾಲಕೃಷ್ಣಯ್ಯ 
PR . 57 

ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು) 
Sc. 50 

ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಅನಕ್ಷರಸ್ಥ 
ಅನಕ್ಷರಸ್ಥ 
ಅನಕ್ಷರಸ್ಥ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


೪೫೩ 


ಕಾನೂನು ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಲಾ 83 ಎಲ್ಎಡಿ 2014 ಬೆಂಗಳೂರು, ದಿನಾಂಕ: 13 - 01 - 2015. 
ಶ್ರೀ ಎಂ . ಹೆಚ್ .ಕುಮಾರ್, ವಕೀಲರು ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಗಳು, 
1977ರ ನಿಯಮ 26 ( 2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ 
ಮೂರು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ರಾಮನಗರ ಜಿಲ್ಲೆಯ ಜಿಲ್ಲಾ ಸರ್ಕಾರಿ 
ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಹಾಗೂ ಶ್ರೀ ಎಚ್ . ವಿ . ಶೇಷಾದ್ರಿ ಅಯ್ಯರ್, ಜಿಲ್ಲಾ ಸರ್ಕಾರಿ ವಕೀಲರು, ರಾಮನಗರ ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ 
ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 5 ( 6 ) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹುದ್ದೆಯ ಕರ್ತವ್ಯದಿಂದ ಬಿಡುಗಡೆಗೊಳಿಸಲಾಗಿದೆ. ಸದರಿಯವರಿಗೆ ಒಂದು ತಿಂಗಳ ರೀಟೇನರ್‌ ಫೀ ಮಂಜೂರು ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR- 91 

ಸಯೀದಾ ಬಾನು 
S. C- 25 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2) 

ಕಾನೂನು ಇಲಾಖೆ 
LAW SECRETARIAT 

NOTIFICATION 

No. LAW 394 LCL 2014 Bengaluru dated: 12- 01 - 2015 
In supersession of the Notification No, LAW 304 LCL 2011 dated : 11 - 11- 2011 and in exercise of the powers conferred by 
section 4 of the Karnataka Advocates Welfare Fund Act 1983 (Karnataka Act 2 of 1985 ) the Government of Karnataka hereby notify the 
following members to the Karnataka Advocates Welfare Fund Trustee Committee as nominated by the Karnataka State- Bar Council 
under section 4 ( 3) (d) of the said Act with immediate effect . 

1. Sri , A . R . Patil 

Advocate - Member, 
CT.S No . 7221, Sector No.x, Anjaneya Nagar, Malmaruthi Extension , Belagavi – 590001. 


2 . 


Sri. Malleshaiah 
Advocate - Member, 
No.56 /B , 19th Main Road , B .S .K 1st Stage, 2nd Block, Bengaluru – 560050 


3. 


Sri. Shidlingappa Shekarappa Mittalakot 
Advocate – Member, Behid Civil Court , 4th cross, Vidya Nagar,Badami – 587201, Bagalkot Dist. 


They shall hold office for a period of three years or for the duration of their membership in Karnataka State Bar Council 
whichever is earlier. 


P . R - 92 
S . C - 50 


By Order in the name of the Governor of Karnataka 

Sayeeda Bano 
Under Secretary to Government, Law Department(Admn - 2) 


COMMERCE AND INDUSTRIES SECRETARIAT 

ADDENDUM 


No . CT 166 MMM 2014 Bengaluru, Dated ; 12- 01 - 2015 


In the notification No. Cl 166 MMM 2014 dated : 07-01- 2015 in para 2 , Condition No. (1) after the words and figures " dated : 
22- 11- 2013” the words " and the findings by CBI in the illegal export of Iron Ore cases entrusted by the State Government” shall be 
added at the end. 


In the notification No. Cl 166 MMM 2014 dated : 7 -01- 2015 in para 2 , Condition No. (2 ) after the words " once the SIT ” the 
Words and CBI” shall be added . 

The remaining contents of the Notification No . Cl 166 MMM 2014 dated: 07 - 01 -2015 and its annexure remain unaltered . 


PR-93 
S. C -50 


By Order in the name of the Governor of Karnataka 

R .Chandrashekar 
Under Secretary to Government,(Mines )(I/C ) 

Commerce and Industries Department 


8388 FIDE : 37 DOTS, TOTOO , JUO2jor 09, 9009 

ಭಾಗ ೪ಎ 
- ಪ್ರವಾಸೋದ್ಯಮ ಸಚಿವಾಲಯ 

ಅಧಿಸೂಚನೆ 
JOB : Ja 149 wada 2014 , 2307 sob , apdof : 2436 DOWO" , 2014 . 
ಶ್ರೀ ಮೂರ್ತಿ, ಮೈಸೂರು, ಇವರನ್ನು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ, ಮೈಸೂರು, ಇದರ ಅಧ್ಯಕ್ಷರನ್ನಾಗಿ 18 ತಿಂಗಳ ಅವಧಿಗೆ ಅಥವಾ 
ಅದಕ್ಕೂ ಮೊದಲೇ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ನಾಮನಿರ್ದೇಶನ 
ಆದೇಶದವರೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್ .ಕೆ. ರವಿಮೂರ್ತಿ 
P . R . 60 

ಸರ್ಕಾರದ ಜಂಟಿ ಕಾರ್ಯದರ್ಶಿ , 

ಪ್ರವಾಸೋದ್ಯಮ ಇಲಾಖೆ. 
HOME SECRETARIAT 

NOTIFICATION 

No .HD 11 CNA 2014 Bangalore . Dated .3/ 18 -11-2014 . 
The Notification No. BM / 2014 - 15 / Bkg , dated : 23 .09. 2014 of Films Division Ministry of Information & Broadcasting , Bangalore is 
hereby republished . 


No . BM /2014 - 15 /Bkg 
Films Division Government of India , Ministry of Information & Broadcasting Bangalore, dated : 23.09 .2014 . 

NOTIFICATION 
1. The following is the brief of the final release schedule for the month of September, 2014 that has to be released in the 
theatrical circuits in Karnataka State by the Films Division , Ministry of Information & Broadcasting , Bangalore : 

FINAL RELEASE SCHEDULE FOR THE MONTH OF September , 2014 . 


Release 

Date 


Title 


Col/ 
B & W 


Mtrs 


Synopsis 


Produced by 


05 .09 . 2014 


Onam 


Col 


117 .65 


12 .09. 2014 


Col 


| 126 . 19 


Onam is the most popular festival ofKeralites. This ten 
day fiesta culminates on Thiru -Onam day with the 
mythical visit of popular king , Mahabali. 
Some highlights of The Prime Minister s Independence 
day speech from the Red Fort 
The Prime Minister s address to the Nation on the 68th 
Independence day 


Independence 
day- 2014 (N -M ) 
68th 
Independence 
day (N -M ) 
Gandhi Vichar 


Films Division , 
Ministry of 
Information and 
Broadcasting 
Government of 
India , Mumbai 
400026 


19.09. 2014 


Col123 


26 .09 . 2014 


Col 


90 


Gandhiji s philosophy is explained by a sister to her 
younger brother. 


MA. SELVAM 

Sr. Br.Manager 
BY ORDER AND IN THE NAME OF THE GOVERNOR OF KARNATAKA 

D . S . JOGOJE 

Under Secretary to Government 1/c , 
P . R . 62 

Home Department (Prison and Cinema) 
HOME SECRETARIAT 

NOTIFICATION 

No.HD 11 CNA 2014 Bangalore . Dated .3 /18 - 11 - 2014 . 
The Notification No . BM /2014 -15/ Bkg, dated : 17 .10. 2014 of Films Division Ministry of Information & Broadcasting , Bangalore is 
hereby republished . 


No.BM /2014-15 /Bkg 
Films Division Government of India, Ministry of Information & Broadcasting Bangalore, dated : 17 .10. 2014 . 

NOTIFICATION 
The following is the brief of the final release schedule for the month of October, 2014 that has to be released in the theatrical 
circuits in Karnataka State by the Films Division , Ministry of Information & Broadcasting , Bangalore : 


ಭಾಗ ೪ಎ 


೪೫೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 
FINAL RELEASE SCHEDULE FOR THE MONTH OF October , 2014 . 


Col/ 


Release 
Date 


Title 


Mtrs 


Synopsis 


Produced by 


B & W 


87 


03 .10. 2014 | Gandhi Dharm . Col 77.72 Children and teenages express relevance of Films Division , 
Gandhiji s philosophy in today s context. 

Ministry of 
10 . 10 . 2014 | Mere Baapu | Col | - (Synopsis of "Mere Baapu " not received till date ) 

Information and 

Broadcasting 
17 .10 . 2014 | Deepotsav The whole country celebrate the victory of good over 

Government of 
evil with light s and laughter. 

India , Mumbai 
24 .10.2014 | My Tree 

Col 179 An animation film on nature and environment 400026 

depiction an episode of a tree and a boy. Tree is 
replaced by the big corporate building and huge 
painting of the same tree installed as a show peace . 

Boy views this. 
[ 31.10.2014 | Ekta Hi Taqat | Col ) 55 If we stand united nothing can break our country . 

MA. SELVAM 

Sr.Br. Manager 
BY ORDER AND IN THE NAME OF THE GOVERNOR OF KARNATAKA 

D . S . JOGOJE 
P . B . 63 

Under Secretary to Government (1/0 ), 

Home Department (Prison and Cinema) 
. ಕಂದಾಯ ಸಚಿವಾಲಯ 

ಅಧಿಸೂಚನೆ 
- ಸಂಖ್ಯೆ: ಕಂಇ 102 ಎಲ್‌ಜಿಟಿ 2013 , ಬೆಂಗಳೂರು, ದಿನಾಂಕ: 31ನೇ ಡಿಸೆಂಬರ್ , 2014, 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 94( ಎ) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ತುಮಕೂರು ಜಿಲ್ಲೆ, ಚಿಕ್ಕನಾಯಕನಹಳ್ಳಿ 
ವಿಧಾನಸಭಾ ಕ್ಷೇತ್ರದ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಈ ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 


ವಿಧಾನಸಭಾ ಕ್ಷೇತ್ರ 


ಕ್ರಮ 
ಸಂಖ್ಯೆ 


ಸದಸ್ಯರ ಹೆಸರು & ವಿಳಾಸ 


ಪ್ರವರ್ಗ 


ಚಿಕ್ಕನಾಯಕನಹಳ್ಳಿ 


ಅಧ್ಯಕ್ಷರು 


| 1. ಶ್ರೀ ಸಿ. ಬಿ.ಸುರೇಶ್ ಬಾಬು , ಸದಸ್ಯರು, ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ 
2. ಶ್ರೀ ಹೆಚ್. ಬಿ .ಎಸ್. ನಾರಾಯಣಗೌಡ ಬಿನ್ ಲೇಟ್ ಓಬಳದಾರ್ ಭೀಮಣ್ಣ, 

ವಿದ್ಯಾನಗರ , ಚಿಕ್ಕನಾಯಕನಹಳ್ಳಿ ತಾಲ್ಲೂಕು 


ಸದಸ್ಯರು 


3 . ಶ್ರೀ ಪರಮೇಶ್ವರಯ್ಯ , ಆಶ್ರೀಹಾಳ್ , ಕಂದಿಕೆರೆ ಹೋಬಳಿ , ಚಿಕ್ಕನಾಯಕನಹಳ್ಳಿ 

ತಾಲ್ಲೂಕು 


4. ಶ್ರೀಮತಿ ಸವಿತಾ ಕೆ. ವಿ. ಕೋಂ , ಡಿ.ಎಸ್. ಮಂಜುನಾಥ, ದಬ್ಬಗುಂಟೆ, 
* ಹುಳಿಯಾರು ಹೋಬಳಿ , ಚಿಕ್ಕನಾಯಕನಹಳ್ಳಿ ತಾಲ್ಲೂಕು 
5. ತಹಶೀಲ್ದಾರರು, ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು 


( ಸಾಮಾನ್ಯ 

ಸದಸ್ಯರು 
( ಪರಿಶಿಷ್ಟ ಜಾತಿ) 

ಸದಸ್ಯರು 
( ಮಹಿಳೆ) 

ಸದಸ್ಯ 
ಕಾರ್ಯದರ್ಶಿ 


P . B . 64 
S. C . 25 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಮಹಾಂತೇಗೌಡ ಎಸ್ .ಎಲ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ- 3). 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 152 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 27ನೇ ಡಿಸೆಂಬರ್, 2014 . 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪ ಕಲಂ (1) ರಿಂದ ( 3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ 


೪೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


ಭಾಗ ೪ 


ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ 
ದೇವನಹಳ್ಳಿ ತಾಲ್ಲೂಕು ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 
ಕ್ರಮ 

ಭೂ ನ್ಯಾಯ ಮಂಡಳಿಯ ಹೆಸರು 
ಸಂಖ್ಯೆ 

ಸದಸ್ಯರ ಹೆಸರು & ವಿಳಾಸ 

ಮೀಸಲಾತಿ 


ಮೀಸಲಾತಿ 


ಸಾಮಾನ್ಯ 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆ | 1. ಶ್ರೀ ಮುನಿರಾಜ ಬಿನ್ ದೊಡ್ಡನ್ಯಾತಪ್ಪ , ಗೊಡ್ಡುಮದ್ದೇನಹಳ್ಳಿ , 
ದೇವನಹಳ್ಳಿ ತಾಲ್ಲೂಕು | ನಾರಾಯಣಪುರ ಅಂಚೆ, ವಿಜಯಪುರ ಹೋಬಳಿ, ದೇವನಹಳ್ಳಿ ತಾಲ್ಲೂಕು 

2 . ಶ್ರೀ ಆರ್. ಮಂಜುನಾಥ್ ಬಿನ್ ಲೇಟ್ ರಾಮಯ್ಯ , ಭಟಮಾರೇನಹಳ್ಳಿ , 

ದೇವನಹಳ್ಳಿ ತಾಲ್ಲೂಕು 
3. ಶ್ರೀ ಎನ್. ರಘು ಬಿನ್ ನರಸಿಂಹಯ್ಯ , ಪ್ರಶಾಂತಿ ನಗರ, 22ನೇ ವಾರ್ಡ್, 

ದೇವನಹಳ್ಳಿ ತಾಲ್ಲೂಕು 
4. ಶ್ರೀ ಶ್ರೀನಿವಾಸ ಬಿನ್ ನಾರಾಯಣಪ್ಪ, ದೊಡ್ಡ ಸಾಗರಹಳ್ಳಿ, ದೇವನಹಳ್ಳಿ 

ತಾಲ್ಲೂಕು 


ಸಾಮಾನ್ಯ 


ಸಾಮಾನ್ಯ 


P . B . 65 
S. C .25 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಎಂ . ದಾಕ್ಷಾಯಣಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ( ಭೂ ಸುಧಾರಣೆ). 


ಕ್ರಮ 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 194 ಎಲ್‌ಆರ್‌ಎ 2014 , ಬೆಂಗಳೂರು, ದಿನಾಂಕ: 27ನೇ ಡಿಸೆಂಬರ್, 2014 . 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪ ಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ , ಅವರ ಬದಲಿಗೆ 
ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಕಡೂರು 
ತಾಲ್ಲೂಕು ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 
ಭೂ ನ್ಯಾಯ 
ಸದಸ್ಯರ ಹೆಸರು & ವಿಳಾಸ 

ಮೀಸಲಾತಿ 
ಸಂಖ್ಯೆ 

ಮಂಡಳಿಯ ಹೆಸರು 
ಚಿಕ್ಕಮಗಳೂರು ಜಿಲ್ಲೆ ( 1) ಶ್ರೀ ಎಚ್. ಎಂ . ಲೋಕೇಶ್ ಬಿನ್ ಎಚ್ . ಸಿ. ಮರುಳಯ್ಯ , ಕೆ.ಹೊಸಳ್ಳಿ, ಸಾಮಾನ್ಯ 
ಕಡೂರು ತಾಲ್ಲೂಕು ಎಮ್ಮೆದೊಡ್ಡಿ ರಸ್ತೆ, ಕಡೂರು 

2) ಶ್ರೀ ರಾಜೇಶ್ ನಾಯ್ಕ ಬಿನ್ ಸೀತಾರಾಮನಾಯ್ಕ , ಸೇವಾನಗರ ಮೀಸಲಾತಿ 

( ದೊಡ್ಡಹಟ್ಟಿ), ಕರೆಸಂತೆ ಅಂಚೆ, ಕಡೂರು ತಾಲ್ಲೂಕು 
3) ಶ್ರೀ ಪಿ. ಎಂ . ರಾಜಣ್ಣ ಬಿನ್ ಮುರುಗೇಂದ್ರಪ್ಪ , ಪುರ ಗ್ರಾಮ , ಯಗಚಿ ಸಾಮಾನ್ಯ 

ಅಂಚೆ, ಕಡೂರು ತಾಲ್ಲೂಕು 
4 ) ಶ್ರೀ ಪಿ. ಎಸ್. ಜಗದೀಶ್ ಬಿನ್ ಸಿದ್ದಬಸಪ್ಪ ಗ್ರಾಮ ಪಂಚಾಯಿತಿ ಸಾಮಾನ್ಯ 
ಸದಸ್ಯರು, ದೊಡ್ಡಪಟ್ಟಣಗೆರೆ ಮತ್ತು ಅಂಚೆ, ಕಡೂರು ತಾಲ್ಲೂಕು 


P . R . 66 
S . C . 25 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಎಂ. ದಾಕ್ಷಾಯಣಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಸುಧಾರಣೆ). 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 101 ಕಸೈಸೇ 2014 , ಬೆಂಗಳೂರು, ದಿನಾಂಕ: 27ನೇ ಡಿಸೆಂಬರ್, 2014. 
ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸೈನಿಕ ಮಂಡಳಿ, ಬೆಂಗಳೂರು ಇಲ್ಲಿಗೆ ಈ ಕೆಳಗೆ ಕಾಣಿಸಿರುವ ಅಧಿಕಾರಿ/ ಅಧಿಕಾರೇತರ ಸದಸ್ಯರನ್ನೊಳಗೊಂಡ 
ಸಮಿತಿಯನ್ನು ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಮುನರ್‌ ರಚಿಸಲಾಗಿದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


೪೫೭ 


1) ಜಿಲ್ಲಾಧಿಕಾರಿಗಳು, 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು- 560 001 


ಅಧ್ಯಕ್ಷರು 


2) ವಿಂಗ್ ಕಮಾಂಡರ್ (ನಿವೃತ್ತ) ಕೆ.ಎನ್.ಎಸ್. ಪ್ರಸಾದ್, 

ನಂ .6, ಶ್ರೀನಿವಾಸ ಕೃಪ, 1ನೇ ಮುಖ್ಯರಸ್ತೆ, 
ಸಿದ್ದಗಂಗಾ ಬಡಾವಣೆ, ತುಮಕೂರು-572102. 


- 


ಉಪಾಧ್ಯಕ್ಷರು 


3) ಉಪ ನಿರ್ದೇಶಕರು, 

ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, 
ಬೆಂಗಳೂರು ಗ್ರಾಮಾಂತರ , ಬೆಂಗಳೂರು- 560025. 


ಕಾರ್ಯದರ್ಶಿಗಳು 


ಅಧಿಕಾರಿ ಸದಸ್ಯರು 
4 ) ಪೊಲೀಸ್ ಅಧೀಕ್ಷಕರು, 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 
ಕನ್ನಿಂಗ್ ಹ್ಯಾಂ ರೋಡ್, ಬೆಂಗಳೂರು 


5) ಬ್ರಾಂಚ್ ರಿಕ್ರೂಟಿಂಗ್ ಆಫೀಸರ್ , 

ರಿಕ್ರೂಟಿಂಗ್ ಜೋನ್, 
ಫೀಲ್ಡ್ ಮಾರ್ಷಲ್ ಕೆ. ಎಂ .ಕಾರ್ಯಪ್ಪ ರಸ್ತೆ, 
ಬೆಂಗಳೂರು- 560025 


6) ಜಂಟಿ ನಿರ್ದೇಶಕರು, 

ಜಿಲ್ಲಾ ಕೈಗಾರಿಕಾ ಕೇಂದ್ರ, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 
ನೃಪತುಂಗ ರಸ್ತೆ , ಬೆಂಗಳೂರು- 560001 


7) ಉಪ ನಿರ್ದೇಶಕರು , 

ವಾರ್ತಾ ಇಲಾಖೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 
4ನೇ ಮುಖ್ಯ ರಸ್ತೆ, ಮಲ್ಲೇಶ್ವರಂ, 
ಬೆಂಗಳೂರು- 560 004 


8) ಉಪ ನಿರ್ದೇಶಕರು, 

ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
ನಂ .33 /4, ಕುಬೇರನ್ ಮ್ಯಾನ್‌ಷನ್, 
ನ್ಯಾಷನಲ್‌ ಹೈಸ್ಕೂಲ್ ರೋಡ್, ವಿ . ವಿ. ಪುರಂ, ಬೆಂಗಳೂರು 


ಸಹಾಯಕ ನಿರ್ದೇಶಕರು, 
ಸಬ್ ರೀಜನಲ್ ಎಂಪ್ಲಾಯ್‌ಮೆಂಟ್ ಎಕ್ಸ್‌ಚೇಂಜ್ , 
ನಂ .76/1, ಮಿಷನ್ ರೋಡ್, ಬೆಂಗಳೂರು - 560 027 


10) ಡಿಸ್ಟಿಕ್ಸ್ ಲೀಡ್ ಬ್ಯಾಂಕ್ , 

ಮ್ಯಾನೇಜರ್, ಜಿಲ್ಲಾ ಲೀಡ್ ಬ್ಯಾಂಕ್ , 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ , ಬೆಂಗಳೂರು 
11) ಅಪರ ಜಿಲ್ಲಾಧಿಕಾರಿಗಳು , 

ಜಿಲ್ಲಾಧಿಕಾರಿಯವರ ಕಛೇರಿ, ಕೋಲಾರ ಜಿಲ್ಲೆ, ಕೋಲಾರ 


12) ಅಪರ ಜಿಲ್ಲಾಧಿಕಾರಿಗಳು, 

ಜಿಲ್ಲಾಧಿಕಾರಿಯವರ ಕಛೇರಿ, ತುಮಕೂರು ಜಿಲ್ಲೆ 


೪೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


ಭಾಗ ೪ಎ 


13) ಅಪರ ಜಿಲ್ಲಾಧಿಕಾರಿಗಳು , 

ಜಿಲ್ಲಾಧಿಕಾರಿಯವರ ಕಛೇರಿ, ರಾಮನಗರ ಜಿಲ್ಲೆ, 
ರಾಮನಗರ. 


14) ಅಪರ ಜಿಲ್ಲಾಧಿಕಾರಿಗಳು, 

ಜಿಲ್ಲಾಧಿಕಾರಿಯವರ ಕಛೇರಿ, ಚಿಕ್ಕಬಳ್ಳಾಪುರ ಜಿಲ್ಲೆ, 
ಚಿಕ್ಕಬಳ್ಳಾಪುರ 


ಅಧಿಕಾರೇತರ ಸದಸ್ಯರು 
15 ) ಶ್ರೀ ಡಿ.ವಿ . ಅಶ್ವಥಪ್ಪ, 

ನಂ .197 , ಸೋಮೇಶ್ವರ ಬಡಾವಣೆ, 
1ನೇ ವಾರ್ಡ್ , ದೊಡ್ಡಬಳ್ಳಾಪುರ 


16 ) ಶ್ರೀ ಎಂ . ರಾಮೇಗೌಡ ಬಿನ್ ಲೇಟ್ ಮುನಿಯಪ್ಪ, 

ನಂದಗುಡಿ, ನಂದಗುಡಿ ಹೋಬಳಿ, 
ಹೊಸಕೋಟೆ ತಾಲ್ಲೂಕು 


17) ಶ್ರೀ ಜಿ. ಉಮೇಶ್ ಗೌಡ, 

ಬಸವನಹಳ್ಳಿ ಗ್ರಾಮ , ಕಸಬಾ, ನೆಲಮಂಗಲ. 


18) ಶ್ರೀ ಸಿ. ನಾರಾಯಣಸ್ವಾಮಿ ಬಿನ್ ಸಿ, ಆಂಜನಪ್ಪ , 
- ಚನ್ನರಾಯಪಟ್ಟಣ ಗ್ರಾಮ & ಹೋಬಳಿ, 
ದೇವನಹಳ್ಳಿ ತಾಲ್ಲೂಕು 


ಈ ಸಮಿತಿಯ ಅಧಿಕಾರೇತರ ಸದಸ್ಯರುಗಳ ಪ್ರಯಾಣ ಮತ್ತು ದಿನಭತ್ಯೆಯನ್ನು ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿ ಅನುಬಂಧ - ( ಎ ) ನಲ್ಲಿ 
ವರ್ಗೀಕೃತ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್. ಆರ್ . ಪುಟ್ಟೇಗೌಡ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೋಲೀಸ್ ಸಹಾಯಕ ಸೇವೆಗಳು ) . 


PR. 67 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 29 ಕಸ್ಸೆಸೇ 2013 , ಬೆಂಗಳೂರು, ದಿನಾಂಕ: 27ನೇ ಡಿಸೆಂಬರ್ , 2014, 


ಧಾರವಾಡ ಜಿಲ್ಲಾ ಸೈನಿಕ ಮಂಡಳಿ, ಧಾರವಾಡ ಇಲ್ಲಿಗೆ ಈ ಕೆಳಗೆ ಕಾಣಿಸಿರುವ ಅಧಿಕಾರಿ / ಅಧಿಕಾರೇತರ ಸದಸ್ಯರನ್ನೊಳಗೊಂಡ ಸಮಿತಿಯನ್ನು 
ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಮುನರ್‌ ರಚಿಸಲಾಗಿದೆ. 
1) ಜಿಲ್ಲಾಧಿಕಾರಿಗಳು, 
ಧಾರವಾಡ ಜಿಲ್ಲೆ 

ಅಧ್ಯಕ್ಷರು 


ಏರೋ ಕಮಾಂಡರ್ ( ನಿ) ಸಿ.ಎಸ್. ಹವಲ್ದಾರ್ ವಿ . ಎಸ್.ಎಮ್, 
ನಂ . 237, ವೀರ ಸಂಗೊಳ್ಳಿರಾಯಣ್ಣನಗರ, 
ಭೌರಿದೇವರಕೊಪ್ಪ, ಹುಬ್ಬಳ್ಳಿ, ಧಾರವಾಡ ಜಿಲ್ಲೆ. 


ಉಪಾಧ್ಯಕ್ಷರು 


3) ಉಪ ನಿರ್ದೇಶಕರು, 

ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, 
ಧಾರವಾಡ - 580001. 


ಕಾರ್ಯದರ್ಶಿಗಳು 


ಅಧಿಕಾರಿ ಸದಸ್ಯರು 
4) ಜಿಲ್ಲಾಧಿಕಾರಿಗಳು , 

ಗದಗ, ಹಾವೇರಿ ಮತ್ತು ಬಳ್ಳಾರಿ ಜಿಲ್ಲೆಗಳು. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


೪೫೯ 


5) ಪೊಲೀಸ್ ಆಯುಕ್ತರು 

ಹುಬ್ಬಳ್ಳಿ - ಧಾರವಾಡ. 


6) ಆರಕ್ಷಕ ಅಧೀಕ್ಷಕರು, 

ಧಾರವಾಡ , ಗದಗ, ಹಾವೇರಿ ಮತ್ತು ಬಳ್ಳಾರಿ. 


7) ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿ , 

ಜಿಲ್ಲಾ ಪಂಚಾಯತ್, ಧಾರವಾಡ 


8) ಉಪ ನಿರ್ದೇಶಕರು, 

ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಧಾರವಾಡ 


9 ) ಪ್ರಚಾರಾಧಿಕಾರಿಗಳು , 

ಜಿಲ್ಲಾ ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಧಾರವಾಡ. 


ಅಧಿಕಾರೇತರ ಸದಸ್ಯರು 
10) ಲೆಫ್ಟಿನೆಂಟ್ ಕರ್ನಲ್ ( ನಿವೃತ್ತ) ಯು ಎಸ್ ದಿನೇಶ್, 

" ದೃಶ್ಯ" 15ಎ , 1ನೇ ಮುಖ್ಯರಸ್ತೆ, ರಜತಗಿರಿ , 
ಧಾರವಾಡ - 580 004 


11) ಸುಬೇದಾರ ಮೇಜರ್ ( ಹಾನರರಿ ಕ್ಯಾಪ್ಟನ್ ) 

ಅಂದಾನಪ್ಪ ಎಂ . ಯರಗೇರಿ, ಆನಂದ ನಿಲಯ , 
ಪ್ಲಾಟ್ ನಂ .217/ ಬಿ/38, ಶರಣ ಬಸವೇಶ್ವರ ನಗರ, 
ಬೆಟಗೇರಿ, ಜಿಲ್ಲೆ : ಗದಗ- 582102 . 


12) ಸುಬೇದಾರ್ ಮೇಜರ್ ( ಹಾನರರಿ ಸುಬೇದಾರ್ ಮೇಜರ) 

ಎಂ ಎಂ ಅಮರ್ ಶೆಟ್ಟಿ, ಮನೆ ನಂ . 121 , 
ಅಮರ ಕಾಲೋನಿ, ಗೋಕುಲ ರೋಡ್, ಹುಬ್ಬಳ್ಳಿ, 
ಜಿಲ್ಲೆ : ಧಾರವಾಡ- 580030 


13) ನಾಯಬ್ ಸುಬೇದಾರ್ , ಟಿ.ಎಸ್.ಪಾಟೀಲ್, 

ಶಿವಕೃಪ ಪ್ಲಾಟ್ ನಂ . 193 , 1ನೇಯ ಮುಖ್ಯ ರಸ್ತೆ, 
ಇ ಬ್ಲಾಕ್ , ಮಂಜುನಾಥ ನಗರ , ಹಾವೇರಿ-581 110 


14) ಸುಬೇದಾರ್ ವಿ.ಜೋಶಿ, 

ಸತ್ಯನಾರಾಯಣಪೇಟ್, 4ನೇ ಕ್ರಾಸ್, 
ಅಶ್ವಥಾಮ ಕಾಲೋನಿ, ಬಳ್ಳಾರಿ -583101 . 


15) ಡಾ|| ಆನಂದ ಪಾಂಡುರಂಗಿ ( ವೈದ್ಯರು) 

ಮಿಚಿಗನ್ ಆವರಣ , ಸಪ್ತಾಪೂರ, ಧಾರವಾಡ -580001. 


16) ಶ್ರೀ ಆನಂದ ಯಮನೂರ ( ಪತ್ರಿಕೋದ್ಯಮಿ ) 

ಆನಂದ ನಿವಾಸ, 4ನೇ ಮುಖ್ಯ ರಸ್ತೆ, 
ಸಪ್ತಾಪೂರ, ಧಾರವಾಡ - 580001. 


17) ಶ್ರೀ ಮಹಾಂತೇಶ ಎಂ ಧವನ (ಉದ್ಯಮಿ), 

ನಂ .99 , ಶಿವಗಿರಿ , ಉಣಕಲ್, ಹುಬ್ಬಳ್ಳಿ - 580031. 


18 ) ಶ್ರೀ ಸಿದ್ದರಾಯ ಮಲ್ಲಪ್ಪ ತೂಗಶೆಟ್ಟಿ ( ವಕೀಲರು), 

ನಂ .27 /6, 2ನೇ ಅಡ್ಡರಸ್ತೆ , ಮಹೇಂದ್ರಕರ ಛಾಳ, 
ಕೆಸಿ ಪಾರ್ಕ , ಧಾರವಾಡ- 580008. 


೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೨, ೨೦೧೫ 


ಭಾಗ ೪ಎ 


ಭಾಗ 


19 ) ಶ್ರೀಮತಿ ದೀಪಾಲಿ ಗೋಲ್ಡಕೆ ( ಮಹಿಳಾ ಉದ್ಯಮಿ ), 

51 ಬಿ . ಹುಬ್ಬಳ್ಳಿ , ಟೀಮ್ ಆಫ್ ಇಂಡಿಯಾ, 
ಆಟದ ಮೈದಾನ, ಬೈಲಪ್ಪನವರ ನಗರ , ಹುಬ್ಬಳ್ಳಿ - 29. 


ವಿಶೇಷ ಆಹ್ವಾನಿತರು 
20) ಅಧಿಕಾರಿಗಳು, 

ಇ . ಸಿ . ಹೆಚ್ .ಎಸ್ . ಧಾರವಾಡ. 


21) ಕಮಾಂಡಿಂಗ್ ಆಫೀಸರ್, 

ಎನ್.ಸಿ.ಸಿ. ಧಾರವಾಡ ( ಸಿ.ಎಸ್. ಡಿ.ಕ್ಯಾಂಟೀನ್). 


ಈ ಸಮಿತಿಯ ಅಧಿಕಾರೇತರ ಸದಸ್ಯರುಗಳ ಪ್ರಯಾಣ ಮತ್ತು ದಿನಭತ್ಯೆಯನ್ನು ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿ ಅನುಬಂಧ -( ಎ ) ನಲ್ಲಿ 
ವರ್ಗೀಕೃತ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್ .ಆರ್. ಪುಟ್ಟೇಗೌಡ, 
P . B . 68 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೋಲೀಸ್ ಸಹಾಯಕ ಸೇವೆಗಳು ). 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 98 ಕಸೈಸೇ 2013, ಬೆಂಗಳೂರು, ದಿನಾಂಕ: 27ನೇ ಡಿಸೆಂಬರ್ , 2014 , 
ಬೆಳಗಾವಿ ಜಿಲ್ಲಾ ಸೈನಿಕ ಮಂಡಳಿ , ಬೆಳಗಾವಿ ಇಲ್ಲಿಗೆ ಈ ಕೆಳಗೆ ಕಾಣಿಸಿರುವ ಅಧಿಕಾರಿ / ಅಧಿಕಾರೇತರ ಸದಸ್ಯರನ್ನೊಳಗೊಂಡ ಸಮಿತಿಯನ್ನು ಈ 
ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಮುನರ್‌ ರಚಿಸಲಾಗಿದೆ. 
1) ಜಿಲ್ಲಾಧಿಕಾರಿಗಳು , 
ಬೆಳಗಾವಿ ಜಿಲ್ಲೆ, ಬೆಳಗಾವಿ 

ಅಧ್ಯಕ್ಷರು 


2) ಮೇಜರ್ ಜನರಲ್ ( ನಿವೃತ್ತ) 

ಕೆ. ಎನ್. ಮಿರ್ಜಿ, ವಿ .ಎಸ್.ಎಮ್. 


- 


ಉಪಾಧ್ಯಕ್ಷರು 


ಅಧಿಕಾರಿ ಸದಸ್ಯರು 
3) ಪೊಲೀಸ್ ಅಧೀಕ್ಷಕರು, 

ಬೆಳಗಾವಿ ಜಿಲ್ಲೆ, ಬೆಳಗಾವಿ 


4 ) ಮಿಲಿಟರಿ ಭರ್ತಿ ಅಧಿಕಾರಿಗಳು , 

ಕೋಟೆ, ಬೆಳಗಾವಿ. 


5) ಉಪ ನಿರ್ದೇಶಕರು, 

ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಳಗಾವಿ . 
6) ಉಪಕಾರ್ಯದರ್ಶಿಗಳು , ( ಅಭಿವೃದ್ದಿ), 

ಜಿಲ್ಲಾ ಪಂಚಾಯತ, ಬೆಳಗಾವಿ . 


7) ಜಿಲ್ಲಾ ವ್ಯವಸ್ಥಾಪಕರು, 

ಕರ್ನಾಟಕ ರಾಜ್ಯ ಹಣಕಾಸು ನಿಗಮ , ಬೆಳಗಾವಿ. 


8) ಮುಖ್ಯ ವ್ಯವಸ್ಥಾಪಕರು, 

ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬೆಳಗಾವಿ . 


9) ಆಯುಕ್ತರು, ಬೆಳಗಾವಿ ಮಹಾನಗರ ಸಭೆ, ಬೆಳಗಾವಿ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


೪೬೧ 


೪೬೧ 


- ಸದಸ್ಯ ಕಾರ್ಯದರ್ಶಿಗಳು 


10) ಆಯುಕ್ತರು, ಬೆಳಗಾವಿ , ನಗರಾಭಿವೃದ್ಧಿ ಪ್ರಾಧಿಕಾರ , ಬೆಳಗಾವಿ . 
11 ) ಜಿಲ್ಲಾ ವಾರ್ತಾ ಮತ್ತು ಪ್ರಚಾರಾಧಿಕಾರಿಗಳು, ಬೆಳಗಾವಿ. 
12) ವ್ಯವಸ್ಥಾಪಕರು, ಜಿಲ್ಲಾ ಮುಂಚೂಣಿ ಬ್ಯಾಂಕ್ (ಲೀಡ್ ಬ್ಯಾಂಕ್), ಬೆಳಗಾವಿ. 
13) ಜಂಟಿ ನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಬೆಳಗಾವಿ. 

ಅಧಿಕಾರೇತರ ಸದಸ್ಯರು 
14) ಮಾಜಿ ಸುಬೇದಾರ ಬಸಯ್ಯಾ ಪೂಜೇರ. 
15) ಮಾಜಿ ಜೂನಿಯರ ವಾರಂಟ್ ಆಫೀಸರ್ ಶಿವನಗೌಡಾ ಕೆ ಪಾಟೀಲ. 
16) ಮಾಜಿ ಆರ್‌.ಪಿ.ಓ. ಸುರೇಂದ್ರ ಕಮತೆ. 
17) ಮಾಜಿ ಹವಾಲ್ದಾರ್ ಬಸಪ್ಪಾ ಘಾಳಿ. 


ಈ ಸಮಿತಿಯ ಅಧಿಕಾರೇತರ ಸದಸ್ಯರುಗಳ ಪ್ರಯಾಣ ಮತ್ತು ದಿನಭತ್ಯೆಯನ್ನು ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿ ಅನುಬಂಧ - ( ಎ ) ನಲ್ಲಿ 
ವರ್ಗೀಕೃತ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


P . R . 69 


ಹೆಚ್.ಆರ್ . ಪುಟ್ಟೇಗೌಡ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೋಲೀಸ್ ಸಹಾಯಕ ಸೇವೆಗಳು ) . 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಒಇ 448 ಪಿಎಂಎಸ್ 2014 , ಬೆಂಗಳೂರು, ದಿನಾಂಕ: 30ನೇ ಡಿಸೆಂಬರ್, 2014. 
1872ರ ಭಾರತೀಯ ಕ್ರಿಶ್ಚಿಯನ್ ವಿವಾಹ ಕಾಯಿದೆಯ ಕಲಂ 09 ರನ್ವಯ ಪದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಭಾರತೀಯ ಕ್ರಿಶ್ಚಿಯನ್ 
ವಿವಾಹ (ಕರ್ನಾಟಕ ) ನಿಯಮಗಳು 1961 ರಂತೆ ಪಾಸ್ಟರ್‌ ಕೆ. ವಿ .ಮಣಿ, ಕ್ರಿಶ್ಚಿಯನ್ ಬಿಲೀವರ್ ಪ್ರೇಯರ್‌ ಹಾಲ್ , ನಂ .31, ಶಾಂತಲಾನಗರ, ಹಗರೆ ಪೋಸ್ಟ್ 
ಮಾದಿಹಳ್ಳಿ, ಹೋಬಳಿ, ಬೇಲೂರು ತಾಲ್ಲೂಕು, ಹಾಸನ ಜಿಲ್ಲೆ ಇವರಿಗೆ ಹಾಸನ ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯ ಷರತ್ತಿಗೊಳಪಟ್ಟು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕ್ರಿಶ್ಚಿಯನ್ ಜನಾಂಗದ ವಿವಾಹ ವಿಧಿಯನ್ನು ನೆರವೇರಿಸಲು ಅನುಮತಿಯನ್ನು 
ನೀಡಿದೆ. 


ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೇರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ಮುಖ್ಯ 
ನೋಂದಣಾಧಿಕಾರಿಗಳು ( ಜನನ, ಮರಣ ಮತ್ತು ವಿವಾಹಗಳು) ಕರ್ನಾಟಕ, ಬೆಂಗಳೂರು (Chief Registrar General (Birth , Death and Marriages) in 
Karnataka , Bangalore) ಇವರಿಗೆ ಕಳುಹಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


P. R . 71 
S. C . 25 


ಪ್ರಕಾಶ್ ವೈ .ಕೆ., 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು). 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 634 ಪಿಎಂಎಸ್ 2014 , ಬೆಂಗಳೂರು, ದಿನಾಂಕ: 29ನೇ ಡಿಸೆಂಬರ್, 2014. 
1872ರ ಭಾರತೀಯ ಕ್ರಿಶ್ಚಿಯನ್ ವಿವಾಹ ಕಾಯಿದೆಯ ಕಲಂ 09 ರನ್ವಯ ಪದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಭಾರತೀಯ ಕ್ರಿಶ್ಚಿಯನ್ 
ವಿವಾಹ (ಕರ್ನಾಟಕ) ನಿಯಮಗಳು 1961 ರಂತೆ ಪಾಸ್ಟರ್‌ ಜಾನ್ ಬಾಬು ಮನೆ ಸಂಖ್ಯೆ : 1948, 3ನೇ ಮುಖ್ಯರಸ್ತೆ, 12ನೇ ಅಡ್ಡರಸ್ತೆ, ವಿನೋಬನಗರ, 
ದಾವಣಗೆರೆ ಇವರಿಗೆ ದಾವಣಗೆರೆ ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯಲ್ಲಿ ಸೂಚಿಸಿರುವ ಷರತ್ತಿಗೊಳಪಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಕ್ರಿಶ್ಚಿಯನ್ ಜನಾಂಗದ ವಿವಾಹ ವಿಧಿಯನ್ನು ನೆರವೇರಿಸಲು ಅನುಮತಿಯನ್ನು ನೀಡಿದೆ. ದಿನಾಂಕ: 13 - 02 - 2013 
ರಂದು ಹೊರಡಿಸಿದ ಅಧಿಸೂಚನೆ ಸಂಖ್ಯೆ: ಹೆಚ್‌ಡಿ 388, ಪಿಎಂಎಸ್ 2010ನ್ನು ರದ್ದು ಪಡಿಸಿದೆ. 


೪೬೨ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮಾರ್ಚ್ ೧೨ , ೨೦೧೫ 


ಭಾಗ ೪ಎ 


ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೆರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ಮುಖ್ಯ 
ನೋಂದಣಾಧಿಕಾರಿಗಳು ( ಜನನ, ಮರಣ ಮತ್ತು ವಿವಾಹಗಳು ) ಕರ್ನಾಟಕ, ಬೆಂಗಳೂರು ( Chief Registrar General ( Birth , Death and Marriages) in 
Karnataka, Bangalore) ಇವರಿಗೆ ಕಳುಹಿಸತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P. R. 72 

ಪ್ರಕಾಶ್ ವೈ .ಕೆ., 
S. C . 25 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು) . 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 716 ಪಿಎಂಎಸ್ 2014 , ಬೆಂಗಳೂರು, ದಿನಾಂಕ: 30ನೇ ಡಿಸೆಂಬರ್, 2014. 
1872ರ ಭಾರತೀಯ ಕ್ರಿಶ್ಚಿಯನ್ ವಿವಾಹ ಕಾಯಿದೆಯ ಕಲಂ 7 (ಕೇಂದ್ರ ಕಾಯ್ದೆ XV)ರನ್ವಯ ಪದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ 
ಶ್ರೀ ಭಾಸ್ಕರ್ ಬಾಬು ನ್ಯಾಯವಾದಿಗಳು, ಮನೆ ನಂ .8 -5 -131, ಲೇಬರ್ ಕಾಲೋನಿ, ಶಹಗಂಜ್ ಬೀದರ್ ಇವರನ್ನು ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ 
ವಿವಾಹ ನೋಂದಣಿ ಉದ್ದೇಶಕ್ಕಾಗಿ ಬೀದರ್ ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯ ಷರತ್ತಿಗೊಳಪಟ್ಟು ಕ್ರಿಶ್ಚಿಯನ್ ಜನಾಂಗದ ವಿವಾಹ 
ನೋಂದಣಾಧಿಕಾರಿಯನ್ನಾಗಿ ಕಾರ್ಯನಿರ್ವಹಿಸಲು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಿದೆ. 

ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೆರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ಮುಖ್ಯ 
ನೋಂದಣಾಧಿಕಾರಿಗಳು ( ಜನನ, ಮರಣ ಮತ್ತು ವಿವಾಹಗಳು) ಕರ್ನಾಟಕ, ಬೆಂಗಳೂರು (Chief Registrar General ( Birth , Death and Marriages)in 
Karnataka, Bangalore) ಇವರಿಗೆ ಕಳುಹಿಸತಕ್ಕದ್ದು. 


P . B . 73 
S . C . 25 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪ್ರಕಾಶ್ ವೈ .ಕೆ., 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು). 


COMMERCE AND INDUSTRIES SECRETARIAT 

NOTIFICATION 

No . CI 166 MMM 2014 Bangalore , dated : 07.01. 2015 
In pursuance of sub -section ( 3) of Section 8 of Mines and Minerals (Development and Regulation ) Act, 1957, the Government of 
Karnataka hereby accords sanction for fourth renewal of 2236 for a period of 20 years (Twenty years only) with effect from 28 . 10 . 2012 
in favour of M /s Sesa sterlite Ltd ., for Iron Ore over an area of 161.54 hectares in Nirthadi Reserve Forest, Holalkere Range, Chitradurga 
Taluk and District with the boundaries as mentioned below and as per the sketch furnished by the Director, Mines and Geology 
Department, Bangalore subject to the compliance of the provisions of the Mines and Minerals (Development and Regulation ) Act, 1957 
and Mineral Concession Rules, 1960 as amended from time to time and other applicable Acts and Rules including Forest(Conservation ) 
Act, 1980 ; Environmental Protection Act , 1986 ; EIA Notification , 2006 etc ., as amended from time to time and Rules made there under . 

This renewal notification is subject to the following conditions; 
(1) The findings of Special Investigation Team (SIT) in the cases against the lessee entrusted to SIT vide Government Order No .cl 

282 MMM 2011 ( P) dated 22.11. 2013 . 


( 2) Government will be free to take all actions against the lessee including withdrawal/cancellation of this notification and 

cancellation of Lease Deed executed pursuant to this Notification , once the SIT submits its reports and lessee shall not be 
entitled to claim any equity because of this notification. 


(3 ) The above conditions should be suitably incorporated in the lease renewal and execution deed . 

BOUNDARIES 


NORTH 
SOUTH 


Part of Sy. No. 18 ofMadakerepura and part of Nirthadi State Forest . 
Part of Sy.No . 107 of Hirekandavadi village and Part of Sy. No .21 of Myagalahalli village . 


EAST 


Part of Bommavvanagatti Halli Forest lands and part of Sy . Nos . 20 , 21, 22 of Myagalahalli village . 


WEST 


Part of Nirthadi State Forest lands belongs to Chowdenahalli and Tanigehalli and part of Sy.No . 
107 of Hirekandavadi village . 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೨, ೨೦೧೫ 


pla 


Sanction of this Mining Lease is also subject to the terms and conditions appended hereto in the Annexure and also subject to 
Court proceedings , if any . 

By Order and in the name of the Governor ofKarnataka , 

R .CHANDRASHEKAR 


Under Secretary to Government (Mines ) (1/C ) 


Commerce and Industries Department 


Annexure to Notification No .Cl 166 MMM 2014 dated : 07 .01. 2015 


Terms and conditions of the Fourth Renewal of Mining Lease No.2236 for a period of 20 years (Twenty Years only) with effect 
from 28th October, 2012 , in favour of M /s Sesa sterlite Ltd ., for Iron Ore , over an area of 161.54 hectares (One hundred sixty one and 
fifty four hectares only ) in Nirthadi Reserve Forest, Holelkere Range , Chitradurga Taluk and District 

a ) Mining lease should be in respect of Iron and Manganese ore only . If other mineral are found in association with Iron Ore, 

they should be brought to the notice of Government, and if the lease desires to mine these minerals along with Iron Ore , 
he / she / it should be do so only after the consent ofGovernment is obtained in writing . 


b ) If beryl or any other substance prescribed under Section 3 of the Atomic Energy Act , XXIX of 1948 is found to occur in the 

property under the lease , the lessee shall make available such mineral to the Government of India . 


c ) The lease shall also be subject to conditions indicated by Indian Bureau of Mines in their letter No .11011/49/RML/2013 

CCOM - 2332 , dated 20 .06 . 2014 . 
d) The lease shall also be subject to the provisions of Rules in Chapter IV of the Mineral Concession Rules, 1957. 
e ) The lease shall also be subject to the Rules, issued under section 18 of the Mines and Mineral (D & R ) Act, 1957. 
f) The lessee shall pay the Director of Mines and Geology in Karnataka , Bangalore , necessary Security Deposit for due 

observance of the terms and conditions of the lease in accordance with Rule 32 of lease issued to him . 


g ) The lessee shall be governed by all conditions thatmay be incorporated in the lease deed, to be executed . 


h ) The lessee shall abide by the rules contained in the Karnataka State Forest Manual, if the lease area covers any forest land. 


i) Government shall have the rightof purchasing the ore at current market rates . 


j) 


The lease would be determined if the lessee fails to commence execution of the lease deed . 


k ) The area mentioned above is subject to the verification after actual survey and demarcation . 
1) The lease shall be for a period of Twenty Years with effect from 28 . 10 .2012. 
m ) The lessee/s shall pay dead rent, cesses and royalty as per Schedule - ll and Schedule- III to the Mines and Minerals (D & R ) 

Act, 1957 and as amended from time to time. 


n ) The lessee /s shall pay Surface Rent at Rs.2 .50 per hectare per annum on the area used by the lessee/s form mining 

purposes. 


0 ) The lessee/s shall pay local and other cesses at the prevailing rates . 
p ) Mining operations shall not be commenced / conducted unless a qualified manager and other supervisory staff are 

appointed as required under the Matelliferous Mines Regulations, 1961 and as amended from time to time and relevant 
notices are sent to the Director General of Mines Safety , Dhanbad with a copy of the same to the concerned Director of 
Mines Safety . 

R .CHANDRASHEKAR 


P . R .74 


Under Secretary to Government (Mines ) (1/0 ) 

Commerce and Industries Department 


S . C . 50 


HOME SECRETARIAT 

NOTIFICATION 
No.HD 04 PCE 2012 , Bangalore , Dated : 30 - 12 - 2014 . 


Whereas in exercise of the powers conferred by sub section (1) of section 3 of the Commission of Inquiry Act, 1952 (Central Act 
LX of 1952) the Government of Karnataka appointed a One -man Commission of Inquiry headed by Hon ble Justice R .G .Vaidyanatha, 


R .N .I. No. KARBIL / 2001/47147 POSTAL REGN. No. RNP /KA /BGS/2202/ 2014- 16 
Licensed to postwithoutprepayment WPP No . 297 
೪೬೪ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


ಭಾಗ ೪ 


Former Judge of Karnataka and Bombay High Court for a period of 3 months to inquire into the incidents that occurred on Friday, the 2nd 
March 2012 , resulting in extensive violence , burning of private and public vehicles , physical violence between media persons and some 
advocates followed by police lathi-charge and bursting of teargas shells in the premises of the City Civil Court complex, Bangalore . 


The term of the Commission had been extended , till 31- 12 -2014 through many Notifications as per the working capacity of the 
Commission , and the term of the Hon ble Commission now expires on 31- 12-2014 . 


In an interim order of High Court of Karnataka dated 08 - 12 -2014 in Writ Petition No. 40155 /2012 , it is informed to continue the 
term of Hon ble Justice R .G .Vaidyanatha Commission till 31-01-2015 . 


Now , therefore, in exercise of the powers conferred in it, the Government of Karnataka are pleased to extend the term of the 
One-man Commission of Inquiry headed by Justice R .G .Vaidyanatha , for a further period of one month from 01-01-2015 to 
31 - 01 - 2015, 


By Order and in the name of the Governor of Karnataka, 
P . R . 76 

Govindaswamy 
S . C .50 

Under Secretary to Government, 

Home Department (Law & Order) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಕುಕ 158 ಎಫ್‌ಪಿಆರ್ 2015, ಬೆಂಗಳೂರು, ದಿನಾಂಕ: 22ನೇ ಡಿಸೆಂಬರ್ , 2014 
ಕರ್ನಾಟಕ ಸರ್ಕಾರಿ ನೌಕರರ ( ವೈದ್ಯಕೀಯ ಹಾಜರಾತಿ) ನಿಯಮಗಳು 1963ರ ನಿಯಮ 3 ರ ಖಂಡ ( ಎಫ್ಎಎಫ್) ನ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ( ನಗದು ರಹಿತ ಹಾಗೂ ಸಿಜಿಹೆಚ್‌ಎಸ್‌ ದರದಲ್ಲಿ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸುವ ಷರತ್ತಿಗೊಳಪಟ್ಟು), ಕರ್ನಾಟಕ 
ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್-1 ರ ಐಟಂ 360 ರ ನಂತರ ಈ ಕೆಳಕಂಡ ಐಟಂ ಅನ್ನು ಸೇರ್ಪಡೆಗೊಳಿಸಿದೆ : 
(361) ಮಾನೆ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್, ರೈಲ್ವೆ ಸ್ಟೇಷನ್ ಹತ್ತಿರ , ಬಾಗಲಕೋಟೆ-587 101. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಚಂದ್ರಹಾಸ ಗಂ ತಾಳ್ಕರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


HEALTH AND FAMILY WELFARE SECRETARIAT 

NOTIFICATION 
NO. HFW 158 FPR 2013, BENGALURU, DATED : 22ND DECEMBER 2014 
In exercise of the powers conferred by clause (ff ) of rule 3 of the Karnataka Government Servants (Medical Attendance) 
Rules 1963, Government of Karnataka hereby adds the following item after item 360 of Schedule - 1 to the said rules (with the conditions 
of providing cash less medical treatment at CGHS rates), namely : 
(361) MANE HOSPITAL & RESERARCH CENTRE , Near Railway Station , Bagalkot - 587 101 . 

By Order and in the name of the Governor of Karnataka , 
PR - 116 

CHANDRAHAS G TALUKAR 
SC 100 

Under Secretary to Government 
Health and Family Welfare Department. 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 . 


ಭಾಗ ೪ಎ FDF : 37 ODZIE , TO OSSO , JJd2gos 09, 9009 

YENS 
HEALTH AND FAMILY WELFARE SECRETARIAT 

NOTIFICATION - 
NO . HFW 456 CGE 2014 , BENGALURU , DATED : 06 .03.2015 
The draft of the following rules further to amend the Karnataka Directorate of Health and Family Services (Recruitment) Rules, 
1965 , which the Government of Karnataka proposes to make in exercise of the powers conferred by sub -section (2) of section 3 read 
with section 8 of the Karnataka State Civil Services Act, 1978 (Karnataka Act 14 of 1990 ) is hereby published as required by clause (a ) 
of sub - section (2 ) of section 3 of the said act, for the information of all persons likely to be affected thereby and notice is hereby given 
that the said draft will be taken into consideration after fifteen days from the date of its publication in the officialGazette . 

Any objection or suggestion which may be received by the State Government from any person with respect to the said draft 
before the expiry of the period specified above will be considered by the State Government. Objections and suggestion may be 
addressed to the Principal Secretary to Government, Department of Health and Family Welfare , Vikasa Soudha , Bengaluru – 560 001 . 

DRAFT RULES 
1 . Title and commencement:- ( 1) These rules may be called the Karnataka Directorate of Health and Family Welfare Services 

(Recruitment) (Amendment) Rules , 2015 . 
(2 ) They shall come into force from the date of their finalpublication in the official Gazette . 
Amendment of Schedule 1:- In the Karnataka Directorate of Health and Family Welfare Services Rules, 1965, (here in after 
referred to as said rules ) in schedule 1, 

(i) in the entries relating to the category of post of “Chief chemist" at serial No - 22 (A ), in column no.( 2 ) for the words 
“ Chief chemist”, the words " Chief Food Analyst" shall be substituted ; and 
( ii) in the entries relating to the category of post of “Senior Chemist and public analyst" at serial No- 33 , for the words 

“ Senior Chemist”, occurring in two places the words “Senior Food Analyst" shall be substituted . 
3 . Amendment of Schedule II:- In the second schedule to the said rules , 
(i) in the entries relating to the category of post of “Chief chemist” at serial No- 10 (A ), for the words “Chief Chemist” and “ Senior 
Chemist”, the words “Chief Food Analyst" and " Senior Food Analyst" shall respectively be substituted ; and 
(ii) in the entries relating to the category of post of “Senior chemist” at serial No- 10 (B ), 

(a ) for the words "Senior Chemist", occurring in two places the words " Senior Food Analyst" shall be substituted ; 
(b ) for the words “ Chemist”, occurring in two places the words “ Food Analyst" shall be substituted . 

By Order and in the name of the Governor of Karnataka 

S . V . KALAVATHI 

Under Secretary to Government, 
PR . 192 

(Health 1 & 2 ) 
SC . 500 

Health and Family Welfare Department 
HEALTH AND FAMILY WELFARE SECRETARIAT 

NOTIFICATION - II 
NO . HFW 456 CGE 2014 . BENGALURU , DATED : 06 .03 . 2015 
The draft of the following rules further to amend the Karnataka Public Health Services (Recruitment) Rules , 1960 , which the 
Government of Karnataka proposes to make in exercise of the powers conferred by sub -section ( 2 ) of section 3 read with section 8 of 
the Karnataka State Civil Services Act, 1978 (Karnataka Act 14 of 1990 ) is hereby published as required by clause (a ) of sub - section (2 ) 
of section 3 of the said act, for the information of all persons likely to be affected thereby and notice is hereby given that the said draft 
will be taken into consideration after fifteen days from the date of its publication in the official Gazette . 

Any objection or suggestion which may be received by the State Government from any person with respect to the said draft 
before the expiry of the period specified above will be considered by the State Government. Objections and suggestion may be 
addressed to the Principal Secretary to Government, Department of Health and Family Welfare , Vikasa Soudha , Bengaluru – 560 001. 

DRAFT RULES 
1. Title and commencement:- (1) These rules may be called the Karnataka Public Health Services (Recruitment) (Amendment ) 

Rules, 2015. 
(2 ) They shall come into force from the date of their final publication in the officialGazette. 
Amendment of Cadre Strength Notification :- In the cadre strength notification in respect of State Civil Service Cadre of 
Karnataka Public Health Services vide notification No. GAD (OM ) 6 GRR 57 , dated 20th June 1960 , 

(a ) in the entries relating to the category of post of " chemist" for the word “ Chemist " the words "Food Analyst" shall 
be substituted ; and 


೪೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


ಭಾಗ ೪ಎ 


(b ) in the entries relating to the category of post of “ Junior Chemist" for the words “ Junior Chemist " the words 

" Junior Food Analyst" shall be substituted ; 
3 . Amendment of Schedule :- In the schedule to the Karnataka Public Health Services (Recruitment) Rules , 1960 , 
(i) in the entries relating to the category ofpost of “ Chemist”, 

(a ) for the words "Chemist", the words " Food Analyst" shall be substituted ; and 

(b ) for the words “ Junior Chemist” occurring in two places, the words " Junior Food Analyst" shall respectively be 

substituted. 
(ii) in the entries relating to the category of post of “ Junior Chemist”, for the words “ Junior Chemist”, the words " Junior Food 
Analyst" shallbe substituted . 

By Order and in the name of the Governor of Karnataka 

S . V . KALAVATHI 

Under Secretary to Government, 
PR. 193 

(Health 1 & 2 ) 
SC . 500 

Health and Family Welfare department 
ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಂಇ 170 ಎಲ್ ಆರ್ ಎ 2014 , ಬೆಂಗಳೂರು, ದಿನಾಂಕ: 27ನೇ ಡಿಸೆಂಬರ್ , 2014 . 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪ ಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಈ ಕೆಳಕಂಡ ಭೂನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ , ಅವರ ಬದಲಿಗೆ 
ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ 
ಹಿರಿಯೂರು ತಾಲ್ಲೂಕು ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 
( ಕ್ರಮ | ಭೂ ನ್ಯಾಯ | - ಸದಸ್ಯರ ಹೆಸರು ಮತ್ತು ವಿಳಾಸ 

ಮೀಸಲಾತಿ 
ಸಂಖ್ಯೆ | ಮಂಡಳಿಯ ಹೆಸರು 
ಚಿತ್ರದುರ್ಗ ಜಿಲ್ಲೆ 1. ಶ್ರೀ ಜಿ. ಎಂ . ಉಮೇಶ್ ಬಿನ್ ಜಿ . ಎಂ . ನಿಜಗುಣಮೂರ್ತಿ, ಸೋಮೇರಹಳ್ಳಿ 

ಸಾಮಾನ್ಯ 
ಹಿರಿಯೂರು ತಾಲ್ಲೂಕು 

ಉಡುವಳ್ಳಿ ಅಂಚೆ, ಹಿರಿಯೂರು ತಾಲ್ಲೂಕು 
2. ಶ್ರೀ ಆರ್.ಕೆ. ಗಿರೀಶ್ ಬಿನ್ ಆರ್.ಕೆ. ಕಾಂತರಾಜ್, ರಂಗನಾಥಪುರ , ಸಾಮಾನ್ಯ 

ಹಿರಿಯೂರು ತಾಲ್ಲೂಕು 
3. ಶ್ರೀ ಪಿ . ಸಿ.ಉಮಾಪತಿ ಬಿನ್ ಚನ್ನಪ್ಪ ಪಿಟ್ಠಾಲಿ ಅಂಚೆ, ಹಿರಿಯೂರು ತಾಲ್ಲೂಕು 

ಸಾಮಾನ್ಯ 

ಮೀಸಲಾತಿ 
4 . ಶ್ರೀ ಕೆ. ಓಂಕಾರಪ್ಪ ಬಿನ್ ಕರಿಯಪ್ಪ, ಹಿರಿಯೂರು ಟೌನ್ 


P . B . 82 
S . C .15 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಎಂ . ದಾಕ್ಷಾಯಣಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ( ಭೂ ಸುಧಾರಣೆ). 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ನಅಇ 344 ಬೆಂರೂಪ್ರಾ 2014 , ಬೆಂಗಳೂರು, ದಿನಾಂಕ: 20ನೇ ಜನವರಿ, 2015 . 
ತುಮಕೂರು ಜಿಲ್ಲೆ ಶಿರಾ ಪಟ್ಟಣಕ್ಕೆ ಸ್ಥಳೀಯ ಯೋಜನಾ ಪ್ರದೇಶವನ್ನು ವಿಸ್ತರಿಸಿ ಪರಿಷ್ಕೃತ ಸ್ಥಳೀಯ ಯೋಜನಾ ಪ್ರದೇಶವನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ ನಅಇ 262 ಬೆಂರೂಪ್ರಾ 2014, ದಿನಾಂಕ: 24 - 11 - 2014 ರಲ್ಲಿ ಘೋಷಿಸಲಾಗಿದೆ. ಸದರಿ ಪ್ರದೇಶದ ವ್ಯಾಪ್ತಿಯಲ್ಲಿ ಅಭಿವೃದ್ದಿಗಳನ್ನು 
ನಿಯಂತ್ರಿಸಲು ಮತ್ತು ಮಹಾಯೋಜನೆ ತಯಾರಿಸಲು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರಕಲಂ 4 ( ಸಿ) ರ) ರನ್ವಯ ಮತ್ತು 
4 ( ಸಿ) 3(1) (i)(i) ರ ಎ ಹಾಗೂ ( iv )ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ತುಮಕೂರು ಜಿಲ್ಲೆ ಶಿರಾ ಪಟ್ಟಣಕ್ಕೆ ಪ್ರತ್ಯೇಕ ಯೋಜನಾ 
ಪ್ರಾಧಿಕಾರವನ್ನು ರಚಿಸಿ ಆದೇಶಿಸಲಾಗಿದೆ. 
ಪದನಾಮ 

ಹೆಸರು ಮತ್ತು ವಿಳಾಸ 
ಸಂಖ್ಯೆ 
1 ಅಧ್ಯಕ್ಷರು 

ಸರ್ಕಾರದಿಂದ ನೇಮಿಸಲಾಗುವುದು 
ಸದಸ್ಯ ಕಾರ್ಯದರ್ಶಿ 

ನಗರ ಯೋಜನಾ ಸಹಾಯಕ ನಿರ್ದೇಶಕರು, ತುಮಕೂರು ಇವರನ್ನು ಸದಸ್ಯ 
ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಗಿದೆ 


ಕ್ರಮ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


೪೬೭ 


ಕ್ರಮ 


ಪದನಾಮ 


ಸಂಖ್ಯೆ 


ಹೆಸರು ಮತ್ತು ವಿಳಾಸ 


3 


| 


ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು 1. ಶಿರಾ ಪರಸಭೆಯ ಚುನಾಯಿತ ಸದಸ್ಯರೊಬ್ಬರು 

2 . ಶಿರಾ ಪುರಸಭೆಯ ಮುಖ್ಯಾಧಿಕಾರಿ ಆಡಳಿತಾಧಿಕಾರಿಗಳು 
| 4 | ಮೂರು ಜನ ಇತರೆ ಸದಸ್ಯರು | ಸರ್ಕಾರದಿಂದ ನೇಮಿಸಲ್ಪಡುವ ಅಧಿಕಾರೇತರ ಸದಸ್ಯರು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . B . 112 

ವಿ.ರಾಜೇಂದ್ರ, 
S . C .100 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ನಗರಾಭಿವೃದ್ಧಿ ಇಲಾಖೆ. 
WOMEN AND CHILD DEVELOPMENT EMPOWERMENT OF 
DIFFERENTLY ABLED AND SENIOR CITIZENS SECRETARIAT 

NOTIFICATION 

No .WCD 436 PHP 2014 Bengaluru , dated : 21 . 01 .2015 
Sri .K . S . Rajanna, No. 3 -124 , 1st Cross, H . M .Road, Lingarajapuram Bangalore- 560084 is appointed as State Commissioner for 
Persons with Disabilities under Section 60 (1) of the persons with Disabilities (Equal opportunities Protection of Rights and Full 
Participation ) Act, 1995 with immediate effect and until further orders . 

The terms and conditions under Section 60 (3 ) of the Act will be issued separately . 


By Order and in the name of the Governor of Karnataka 

LALITHA 

Under Secretary to Government, 
Department of Women & Child Development Empowerment 

of Differently abled & Senior Citizens . 


P . R . 113 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆರ್‌ಡಿ 23 ಎಲ್‌ಜಿಜಿ 2013, ಬೆಂಗಳೂರು, ದಿನಾಂಕ: 29ನೇ ಜನವರಿ , 2015 . 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 94 ( ಎ) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಯಾದಗಿರಿ ಜಿಲ್ಲೆ, 
ಯಾದಗಿರಿ ವಿಧಾನಸಭಾ ಕ್ಷೇತ್ರದ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಈ ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನು ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 
ಕ್ರಮ | ವಿಧಾನಸಭಾ 
ಸದಸ್ಯರ ಹೆಸರು ಮತ್ತು ವಿಳಾಸ 

ಪ್ರವರ್ಗ 
ಸಂಖ್ಯೆ | ಕ್ಷೇತ್ರ 
1 | ಯಾದಗಿರಿ | 1. ಡಾ || ಎ . ಬಿ . ಮಾಲಕರೆಡ್ಡಿ, ಶಾಸಕರು, ಯಾದಗಿರಿ ಅಧ್ಯಕ್ಷರು 

ವಿಧಾನಸಭಾ ಕ್ಷೇತ್ರ, ಯಾದಗಿರಿ ಜಿಲ್ಲೆ 
2. ಶ್ರೀ ಶೇಷಪ್ಪ ಬಿನ್ ಮಲ್ಲಣ್ಣ ಅನೂರು 

ಸದಸ್ಯರು 
ಹಳಿಗೇರಾ, ಯಾದಗಿರಿ ತಾಲ್ಲೂಕು 

( ಸಾಮಾನ್ಯ ) 
3. ಶ್ರೀ ವಿಜಯಕುಮಾರ ಬಿನ್ ಹೊನ್ನಪ್ಪ 

ಸದಸ್ಯರು 
ಬೋರಗಿ , ಲಕ್ಷ್ಮೀನಗರ , ಯಾದಗಿರಿ ತಾಲ್ಲೂಕು 

( ಪರಿಶಿಷ್ಟ ಜಾತಿ) 
4. ಶ್ರೀಮತಿ ಕಾಳಮ್ಮ ಕೋಂ ಹಣಮಂತ್ರಾಯ, ಸದಸ್ಯರು 
ಬೀರನೂರು, ಶಹಾಪುರ ತಾಲ್ಲೂಕು 

( ಮಹಿಳೆ) 
5 . ತಹಶೀಲ್ದಾರರು, ಯಾದಗಿರಿ ತಾಲ್ಲೂಕು | ಸದಸ್ಯ ಕಾರ್ಯದರ್ಶಿ 


P . R . 115 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಮಹಾಂತೇಗೌಡ ಎಸ್ .ಎಲ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3). 


S . C . 25 


R .N .I. No . KARBIL /2001/47147 POSTAL REGN. No. RNP/KA/BGS/2202 /2014 - 16 
Licensed to post without prepayment WPP No. 297 
೪೬೮ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 


ಭಾಗ ೪ಎ 


HOME SECRETARIAT 


NOTIFICATION 


No.FD 253 SST 2013, Bengaluru , dated : 23 .01 .2015 
In exercise of the powers conferred by sub -clause (a ) of clause (8 ) of Section 2 of the Official Secrets Act, 1923 (Central Act XIX 
of 1923 ) read with Notification No.21/ 20/62 Poll ( 1), dated : 4th May , 1963 of the Government of India, Ministry of Home Affairs, New 
Delhi, the Government of Karnataka hereby declares that the place specified in column (2 ) of the Schedule below with the area 
boundaries and survey no specified in colums (3 ), (4 ) and (6 ) of the respective villages specified in column (5 ) shall be prohibited place 
for the purpose of the said Act. 

SCHEDULE 


Sl.No . Name of the Place 


Total Area 


Boundaries 


Village 


Survey 
No. 


3 


0 .15 


East by : Remaining land in Sy . No. 6 


Sulikunte | Sy . No . 6 


- 2 
Indian Oil 
Corporation 
Limited . Repeater 
cum -Cathodic 
Protection Station 


( Fifiteen Guntas ) | 


West by: 30 feet Road leads from Sulikunte to Mageri . 
North by : Remaining land in Sy.No.6 
South by : Remaining land in Sy .No.6 


Keelagani | Sy. No .2 


0. 15 
(Fifiteen Guntas ) 


PR, 145 
S . C . 50 


By Order and in the name of the Governor of Karnataka 

GOVINDASWAMY 
Under Secretary to Government, 
Home Department (Law & Order) 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 15 ಎಲ್‌ಜಿಇ 2014 , ಬೆಂಗಳೂರು, ದಿನಾಂಕ: 19ನೇ ಡಿಸೆಂಬರ್, 2014 . 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 94 ( ಎ) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಬಳ್ಳಾರಿ ಜಿಲ್ಲೆ, ಸಂಡೂರು ವಿಧಾನಸಭಾ 
ಕ್ಷೇತ್ರದ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಈ ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನು ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 
| ವಿಧಾನಸಭಾ 

ಸದಸ್ಯರ ಹೆಸರು ಮತ್ತು ವಿಳಾಸ 


ಪ್ರವರ್ಗ 


ಸಂಡೂರು 


ಅಧ್ಯಕ್ಷರು 


1. ಶ್ರೀ ಈ ತುಕಾರಾಮ್ ಶಾಸಕರು , ಸಂಡೂರು ವಿಧಾನಸಭಾ ಕ್ಷೇತ್ರ, 

ಬಳ್ಳಾರಿ ಜಿಲ್ಲೆ. 
2.ಶ್ರೀ ಗಡಿಗಿ ಕುಮಾರಸ್ವಾಮಿ ಬಿನ್ ಗಡಿಗಿ ಸೂಗಪ್ಪ , ಕಾಳಮ್ಮ ಬೀದಿ, 
ಸಂಡೂರು ತಾಲ್ಲೂಕು 


3. ಶ್ರೀ ವಿ. ಸತ್ಯಪ್ಪ ಬಿನ್ ಲೇಟ್ ವಿ .ವೀರಪ್ಪ , ಗೆಣತಿಕಟ್ಟೆ ಗ್ರಾಮ , 
ಸಂಡೂರು ತಾಲ್ಲೂಕು 


ಸದಸ್ಯರು 
( ಸಾಮಾನ್ಯ) 

ಸದಸ್ಯರು 
( ಪರಿಶಿಷ್ಟ ಜಾತಿ) 

ಸದಸ್ಯರು 

(ಮಹಿಳೆ) 
ಸದಸ್ಯ ಕಾರ್ಯದರ್ಶಿ 


4.ಶ್ರೀಮತಿ ಸುನೀಲಾ ವೆಂಕಟೇಶ್ ಕೋಂ ವೆಂಕಟೇಶ್ , 
ಚೋರನೂರು ಗ್ರಾಮ , ಸಂಡೂರು ತಾಲ್ಲೂಕು 


5 . ತಹಶೀಲ್ದಾರರು , ಸಂಡೂರು ತಾಲ್ಲೂಕು 


P . R . 147 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಮಹಾಂತೇಗೌಡ ಎಸ್ .ಎಲ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3). 


S . C . 25 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 . 


